


ಕರ್ನಾಟಕ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಜುಲೈ ೯, ೨೦೧೫ (ಆಷಾಢ ೧೮, ಶಕ ವರ್ಷ ೧೯೩೭) ಸಂಚಿಕೆ ೨೮ 
Volume 150 Bangalore, Thursday, July 9, 2015 (Ashadha 18, Shaka Varsha 1937) Issue 28 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 





ಅರಣ್ಯ ಇಲಾಖೆ 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಆಯ್ಕೆ ಪ್ರಾಧಿಕಾರ, ಬಳ್ಳಾರಿವೃತ್ತ, ಬಳ್ಳಾರಿ. 
ಅಧಿಸೂಚನೆ 
ಸಂಖ್ಯೆ: ಎ4-ಸಿಬ್ಬಂದಿ-ಅವೀ-ನೇಮಕಾತಿ-ಸಿಆರ್‌-5/2015-16 ದಿನಾಂಕ 08-06-2015 
ಅರಣ್ಯವೀಕ್ಷಕ ಹುದ್ದೆಗಳಿಗೆ ನೇರ ನೇಮಕಾತಿ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಎಫ್‌ಇಇ 61 ಎಫ್‌ಎನ್‌ಜಿ 2013 ದಿನಾಂಕ 5-12-2014ರ ಕರ್ನಾಟಕ ಅರಣ್ಯ ಇಲಾಖಾ ಸೇವೆಗಳು 
(ನೇಮಕಾತಿ) (ತಿದ್ದುಪಡಿ) ನಿಯಮಗಳು, 2014 ರಂತೆಮತ್ತು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ) ನಿಯಮ, 2013ರ ನಿಯಮಗಳಂತೆ ಅರಣ್ಯ ಇಲಾಖೆಯ ಹೈದರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಗೆ ಒಳಪಡುವ ಬೀದರ್‌, ಕಲಬುರಗಿ, 
ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ವಿಭಾಗಗಳ ಒಟ್ಟು 17 ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಹೈದರಾಬಾದ್‌-ಕರ್ನಾಟಕ 
ಪ್ರದೇಶದ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ.ಈ ನೇಮಕಾತಿ ಪ್ರಕ್ರಿಯೆಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬಳ್ಳಾರಿ ವೃತ್ತ, ಬಳ್ಳಾರಿ 
ಇವರು ಆಯ್ಕೆ ಪ್ರಾಧಿಕಾರವಾಗಿರುತ್ತಾರೆ. 
ಅರ್ಜಿ ಸಲ್ಲಿಸುವ ವಿಧಾನ: 

ಅರ್ಜಿಯನ್ನು ೦೧-1೧6 ಮುಖಾಂತರ ಅಭ್ಯರ್ಥಿಗಳು ಸಲ್ಲಿಸತಕ್ಕದ್ದು.೦೧-11೧ಆ ಅರ್ಜಿ, ಅಧಿಸೂಚನೆ ಇವುಗಳನ್ನು ಇಲಾಖಾ ವೆಬ್‌ಸೈಟ್‌: 
www.aranya.ಕ್ರಂv.in ನಲ್ಲಿ ಪ್ರಕಟಪಡಿಸಲಾಗುವುದು.ಇದನ್ನು ಹೊರತುಪಡಿಸಿ ಯಾವುದೇ ವಿಧದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. 
On-line ಅರ್ಜಿಯನ್ನು ತುಂಬಲು ಸಹಾಯಕವಾಗುವ ಸೂಚನೆಗಳನ್ನು ಇಲಾಖಾ ವೆಬ್‌ಸೈಟ್‌ನಲ್ಲಿ ನೀಡಲಾಗುವುದು.ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ 
ಭರ್ತಿ ಮಾಡಿದ ಆನ್‌ಲೈನ್‌ ಅರ್ಜಿಯ ಒಂದು ಜೆರಾಕ್ಸ್‌ ಪ್ರತಿಯನ್ನು ತೆಗೆದು ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು. ೦೧-1೧೮ ಅರ್ಜಿಯ ಪ್ರತಿಯನ್ನು ಅಂಚೆ 
ಮುಖಾಂತರ, ಮುದ್ದಾಂ ಆಗಿ ಅಥವಾ ಇನ್ನಿತರ ವಿಧದಲ್ಲಿ ಇಲಾಖೆಗೆ ಸಲ್ಲಿಸಬೇಕಾದ ಅವಶ್ಯಕತೆ ಇರುವುದಿಲ್ಲ. 

ಅರ್ಜಿ ಸಲ್ಲಿಸುವಾಗ ಜನ್ಮ ದಿನಾಂಕ ದೃಢೀಕರಿಸುವ ಪ್ರಮಾಣ ಪತ್ರ, ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಜಾತಿ/ ಪ್ರವರ್ಗ ದೃಢೀಕರಿಸುವ ಪ್ರಮಾಣ 
ಪತ್ರಗಳು, ಸೈನಿಕ ಸೇವೆ ದೃಢೀಕರಣ ಪ್ರಮಾಣ ಪತ್ರ, ಹೈದರಾಬಾದ್‌-ಕರ್ನಾಟಕ ಮೀಸಲಾತಿಗೆ ಅನ್ವಯಿಸುವ ಪ್ರಮಾಣ ಪತ್ರ ಹಾಗೂ ಇತರೆ ಯಾವುದೇ 
ಮೂಲ ದಾಖಲೆ ಅಥವಾ ಜೆರಾಕ್ಸ್‌ ಪ್ರತಿಗಳನ್ನು ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಮೂಲ ದಾಖಲೆಗಳನ್ನು ಮುಂದೆ ಇಲಾಖೆ ಅಪೇಕ್ಷಿಸಿದಾಗ ಮಾತ್ರ 
ಸಲ್ಲಿಸತಕ್ಕದ್ದು. 

On-line ಮುಖಾಂತರ ಅರ್ಜಿಯನ್ನು ದಿನಾಂಕ 15-06-2015 ರಿಂದ 14-07-2015ರಂದು ಅಪರಾಹ್ನ 2.30 ಗಂಟೆಯವರೆಗೆ 

ಸಲ್ಲಿಸಬಹುದಾಗಿರುತ್ತದೆ. 

ಅರ್ಹ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರ ಮತ್ತು ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ ಮತ್ತು ದೈಹಿಕ ತಾಳ್ವಿಕೆ ಮತ್ತು ಲಿಖಿತ ಪರೀಕ್ಷೆಗಳು ನಡೆಯುವ 
ಸ್ಥಳ ಮತ್ತು ವೇಳೆಯನ್ನು ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಸಲಾಗುವುದು. ಅರ್ಹ ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರವನ್ನು ಇಲಾಖಾ ವೆಬ್‌ಸೈಟ್‌ನಿಂದ 


" 
ಡೌನ್‌ಲೋಡ್‌ ಮಾಡುವುದು. ಇದನ್ನು ಹೊರತುಪಡಿಸಿ ಅಂಚೆ ಮುಖಾಂತರ ಪ್ರವೇಶ ಪತ್ರವನ್ನು ಕಳುಹಿಸಲಾಗುವುದಿಲ್ಲ. 


(೨೨೯೭) 


೨೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





ಅರ್ಜಿ ಶುಲ್ಕ: 
ಸಾಮಾನ್ಯ ವರ್ಗ, A, 18, ॥॥ಗಿ, 118 ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ರೂ.100-00 + ಸೇವಾ ಶುಲ್ಕ ರೂ.12-00; ಪರಿಶಿಷ್ಠ ಜಾತಿ, 


ಪರಿಶಿಷ್ಠ ಪಂಗಡ ಮತ್ತು ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ರೂ.50-00 + ಸೇವಾ ಶುಲ್ಕ ರೂ.12-00 ಆಗಿರುತ್ತದೆ... ೦೧-1೧6 ನಲ್ಲಿ 


ಅರ್ಜಿ ಸಲ್ಲಿಸಿದ ನಂತರ, ಮುದ್ರಿತ ಅರ್ಜಿ ಪ್ರತಿಯನ್ನು ತೆಗೆದುಕೊಂಡು, ಇ-ಪಾವತಿ ಸೌಲಭ್ಯವಿರುವ ಅಂಚೆ ಕಚೇರಿಯಲ್ಲಿ ಮುದ್ರಿತ ಅರ್ಜಿ ಪ್ರತಿಯನ್ನು 
ತೋರಿಸಿ, ಈ ಮೇಲೆ ಹೇಳಿರುವ ಅರ್ಜಿ ಶುಲ್ಕ ಮತ್ತು ಸೇವಾ ಶುಲ್ಕವನ್ನು ಅಭ್ಯರ್ಥಿಗಳು ಪಾವತಿಸತಕ್ಕದ್ದು.ಅರ್ಜಿ ಶುಲ್ಕವನ್ನು ಪಾವತಿಸಲು ದಿನಾಂಕ 
15-06-2015 ರಿಂದ 17-07-2015 ರವರೆಗೆ ನಿಗದಿಪಡಿಸಲಾಗಿದೆ. 


ಸೂಚನೆ:- ೦೧-॥೧6 ನಲ್ಲಿ ಅರ್ಜಿಯನ್ನು ಸಲ್ಲಿಸದೇ ನೇರವಾಗಿ ಕೊರಿಯರ್‌, ನೋಂದಾಯಿತ ಅಂಚೆ, ಸಾಧಾರಣ ಅಂಚೆ, ಮುದ್ದಾಂ ಇತ್ಯಾದಿ ವಿಧಾನಗಳ 
ಮುಖಾಂತರ ಕಳುಹಿಸಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


1.0 ಅರಣ್ಯ ವೀಕ್ಷಕ ಹುದ್ದೆ:- ಒಟ್ಟು 17ಹುದ್ದೆಗಳು. 

ವೇತನ ಶ್ರೇಣಿ: ರೂ. 10400-200-12000-250-13000-300-14200-350-15600-400-16400 
ಅರಣ್ಯ ವೀಕ್ಷಕರ ಖಾಲಿ ಹುದ್ದೆಗಳ ಮೀಸಲಾತಿ ವರ್ಗೀಕರಣ ಈ ಕೆಳಗಿನಂತಿದೆ:- 

11 ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಒಟ್ಟು 17 ಅರಣ್ಯ ವೀಕ್ಷಕ ಹುದ್ದೆಗಳ ಮೀಸಲಾತಿ ವರ್ಗೀಕರಣ: 


ಸಮತಳ ಮೀಸಲಾತಿ 


ಕುಷ್ಠರೋಗದಿಂದ | ಯೋಜನೆಗಳಿಂದ ಕನ್ನಡ ಮಾಧ್ಯಮದಲ್ಲಿ 
ಗುಣಮುಖ ನಿರಾಶ್ರಿತಗೊಂಡ ವ್ಯಾಸಂಗ ಮಾಡಿದ 
ಹೊಂದಿದ ಅಭ್ಯರ್ಥಿ | ಕುಟುಂಬದ ಅಭ್ಯರ್ಥಿ ಅಭ್ಯರ್ಥಿ 














ಈ ಮೇಲ್ಕಂಡಂತೆ ನಮೂದಿಸಿರುವ ಹುದ್ದೆಗಳ ಸಂಖ್ಯೆಗಳಲ್ಲಿ ಕಡಿತ ಅಥವಾ ಹೆಚ್ಚುವರಿ ಆದಲ್ಲಿ ಮತ್ತು ಮೀಸಲಾತಿ ವರ್ಗೀಕರಣದಲ್ಲಿ ಏನಾದರೂ 

ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಕಂಡುಬಂದಲ್ಲಿ, ಬದಲಾವಣೆ ಮಾಡಲಾಗುವುದು. ಬದಲಾದ ವಿವರವನ್ನು ಇಲಾಖಾ ವೆಬ್‌ಸೈಟ್‌: 
www.aranya.gov.in ನಲ್ಲಿ ಪ್ರಕಟಿಸಲಾಗುವುದು. 
*ಷರಾ:- ಈ ಹಿಂದಿನ ನೇಮಕಾತಿಗಳಲ್ಲಿ ಸಾಮಾನ್ಯ ಅರ್ಹತೆ (ಸಾಮಾನ್ಯ): 6 ಹುದ್ದೆ;ಪರಿಶಿಷ್ಠ ಜಾತಿ (ಸಾಮಾನ್ಯ): 4 ಹುದ್ದೆ, ಮಾಜಿ ಸೈನಿಕ: 1 ಹುದ್ದೆ, 
ಪರಿಶಿಷ್ಠ ಪಂಗಡ (ಸಾಮಾನ್ಯ):! ಹುದ್ದೆ.ಪ್ರವರ್ಗ-1 (ಸಾಮಾನ್ಯ):2ಹುದ್ದೆ. 2ಎ (ಸಾಮಾನ್ಯ): 2 ಹುದ್ದೆ; 2ಬಿ (ಸಾಮಾನ್ಯ): 1 ಹುದ್ದೆ; 3ಬಿ (ಸಾಮಾನ್ಯ): 1 
ಹುದ್ದೆ; ಒಟ್ಟು 18 ಹುದ್ದೆಗಳಲ್ಲಿ ಆಯ್ಕೆಗೊಂಡ ಅರಣ್ಯ ವೀಕ್ಷಕರು ಹೈದರಾಬಾದ್‌-ಕರ್ನಾಟಕ ಮೀಸಲಾತಿಯನ್ನು ಕೋರಿರುತ್ತಾರೆ. ಈ ಅರಣ್ಯ ವೀಕ್ಷಕರನ್ನು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಜ್ಯೇಷ್ಠತೆಗೆ ಸೇರಿಸಲಾಗಿರುತ್ತದೆ.ಮೂಲ ಮೀಸಲಾತಿ ವರ್ಗೀಕರಣದಲ್ಲಿ ಈ ಮೇಲ್ವಾಣಿಸಿದಂತೆ 17 ರೋಸ್ಟರ್‌ ಬಿಂದುಗಳು 
ಕಡಿಮೆ ಆದಂತಾಗಿರುತ್ತದೆ.ಇದನ್ನು ಈಗ ಸರಿದೂಗಿಸಬೇಕಾಗಿರುತ್ತದೆ.ಇದನ್ನು ಮೇಲೆ ತೋರಿಸಿರುವ ಮೀಸಲಾತಿ ವರ್ಗೀಕರಣದಲ್ಲಿ ಸೇರ್ಪಡೆ ಮಾಡಿ 
ಸರಿದೂಗಿಸಲಾಗಿದೆ. 


ವಿಶೇಷ ಸೂಚನೆ:-(1) ಭಾರತ ಸಂವಿಧಾನದ ಅನುಚ್ಛೇದ 371(ಜೆ) ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ, ಹೊರಡಿಸಲಾದ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
(ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013 ಹಾಗೂ ಸದರಿ ಆದೇಶಕ್ಕೆ ಸಂಬಂಧಿಸಿದಂತೆ ಹೊರಡಿಸಲಾದ 
ತಿದ್ದುಪಡಿಯಂತೆ ಮೀಸಲಾತಿಗೆಂದು ಗುರುತಿಸಿ, ಸ್ಥಳೀಯ ವೃಂದಕ್ಕೆ ಒಳಪಡುವ ಹುದ್ದೆಗಳನ್ನು ಪ್ರತ್ಯೇಕವಾಗಿ ನೀಡಲಾಗಿರುತ್ತದೆ.ಸ್ಥಳೀಯ ವೃಂದದ 
ಹುದ್ದೆಗಳನ್ನು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ 2013ರ ಕಂಡಿಕೆ 
2(1)(ಎಫ್‌) ಅರ್ಥ ವಿವರಣೆಯ ಅಡಿಯಲ್ಲಿ ವರ್ಗೀಕರಿಸಲು ಅರ್ಹವಿರುವ ಅಭ್ಯರ್ಥಿಗಳಿಂದ ಮಾತ್ರ ತುಂಬಲಾಗುವುದು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ 
ವೃಂದದಲ್ಲಿ ಲಭ್ಯವಿರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸಾರ್ವಜನಿಕ ಉದ್ಯೋಗ ಆದೇಶದಂತೆ ಅರ್ಹ ಸ್ಥಳೀಯ ಅಭ್ಯರ್ಥಿಗಳು ಮಾತ್ರ ಅರ್ಹರಿರುತ್ತಾರೆ. 
1.2. ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಯಲ್ಲಿ ನಿಗದಿತ ಅಂಕಣದಲ್ಲಿ ಮೀಸಲಾತಿ ಬಗ್ಗೆ 
ಮಾಹಿತಿ ನಮೂದಿಸುವುದು. 


ವಿಶೇಷ ಸೂಚನೆ:- ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 52 ಎಸ್‌ಆರ್‌ಆರ್‌ 99 ದಿನಾಂಕ 29-11-2002ರ ಪ್ರಕಾರ ಅರಣ್ಯ ವೀಕ್ಷಕ 


ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಅಭ್ಯರ್ಥಿಗಳನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾಗಿರುವ 
ಮೀಸಲಾತಿಯಡಿಯಲ್ಲಿ ಕುಷ್ಠರೋಗದಿಂದ ಗುಣಮುಖರಾಗಿರುವ ಅಭ್ಯರ್ಥಿಗಳನ್ನು ಮಾತ್ರ ಭರ್ತಿ ಮಾಡಲು ಅವಕಾಶವಿರುತ್ತದೆ. ಕುಷ್ಠರೋಗದಿಂದ 
ಗುಣಮುಖ ಹೊಂದಿದ ಅಭ್ಯರ್ಥಿಗಳಿಗೆ ಯಾವುದೇ ಅಂಗವಿಕಲತೆ ಇರತಕ್ಕದ್ದಲ್ಲ. 


"ಕುಷ್ಠರೋಗದಿಂದ ಗುಣಮುಖರಾಗಿರುವವರು (leprosy cured)" ಎಂದರೆ ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977ರಲ್ಲಿ ಅರ್ಥೈಸಿರುವಂತಾಗಿದೆ. ಈ ಪದದ ಅರ್ಥ ವಿವರಣೆ ಈ ಕೆಳಕಂಡಂತಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೨೯೯ 





Leprosy cured means any person who has been cured of leprosy but is suffering from 


(i) loss of sensation in hands or feet as well as loss of sensation and paresis in the eye and 
eye-lid but with no manifest deformity; 


(ii) manifest deformity and paresis but having sufficient mobility in their hands and feet to enable 
them to engage in normal economic activity; 


(iii extreme physical deformity as well as advanced age which prevents him from undertaking any 
gainful occupation; 


and the expression "leprosy cured" shall be construed accordingly. 
2.0 ಅರ್ಹತೆ ಮತ್ತು ನಿಬಂಧನೆಗಳು: 


2.1 ವಿದ್ಯಾರ್ಹತೆ:ಅಧಿಸೂಚನೆಯ ದಿನಾಂಕದೊಳಗೆಅಭ್ಯರ್ಥಿಯು ಎಸ್‌.ಎಸ್‌.ಎಲ್‌.ಸಿ.10ನೇ ತರಗತಿಯಲ್ಲಿ ತೇರ್ಗಡೆಹೊಂದಿರಬೇಕು. 






































3.0 ವಯೋಮಿತಿ: ಅಧಿಸೂಚನೆಯ ದಿನಾಂಕ: 08-06-2015ಕ್ಕೆ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಅಧಿಸೂಚನೆಯ ದಿನಾಂಕ: 08-06-2015ಕ್ಕೆ ಗರಿಷ್ಠ ವಯೋಮಿತಿ ವಿವರಗಳು ಕೆಳಗಿನಂತಿದೆ:- 
3.1 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ-1 ಗರಿಷ್ಠ ವಯೋಮಿತಿ 33 ವರ್ಷಗಳು 
ಪ್ರವರ್ಗ 0ಎ, 1!ಬಿ, 11ಎ, 1ಬಿ ಗರಿಷ್ಠ ವಯೋಮಿತಿ 32 ವರ್ಷಗಳು 
ಸಾಮಾನ್ಯ ಅರ್ಹತೆ ಗರಿಷ್ಠ ವಯೋಮಿತಿ 30 ವರ್ಷಗಳು 
3.2 ಅರಣ್ಯ ಪ್ರೇರಕರಿಗೆ ವಯೋಮಿತಿ: ಅಧಿಸೂಚನೆ ದಿನಾಂಕಕ್ಕೆ ಕನಿಷ್ಠ 5 ವರ್ಷಗಳ ಸೇವೆಯನ್ನು ಅರಣ್ಯ ಪ್ರೇರಕರಾಗಿ ಪೂರೈಸಿದ್ದು 
ಹಾಗೂ ಪ್ರಸ್ತುತ ಅರಣ್ಯ ಪ್ರೇರಕರಾಗಿ ಸೇವೆಯಲ್ಲಿ ಮುಂದುವರೆದಿದ್ದಲ್ಲಿ ಮಾತ್ರ ಕೆಳಗಿನ ಗರಿಷ್ಠ ವಯೋಮಿತಿ ಅನ್ವಯವಾಗುವುದು. 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ- 1 ಗರಿಷ್ಠ ವಯೋಮಿತಿ 43 ವರ್ಷಗಳು 
ಪ್ರವರ್ಗ 0ಎ, 1[ಬಿ, 11ಎ, 1ಬಿ ಗರಿಷ್ಠ ವಯೋಮಿತಿ 42 ವರ್ಷಗಳು 
ಸಾಮಾನ್ಯ ಅರ್ಹತೆ ಗರಿಷ್ಠ ವಯೋಮಿತಿ 40 ವರ್ಷಗಳು 
3.3 ಮಾಜಿ ಸೈನಿಕರಿಗೆ ವಯೋಮಿತಿ: ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿ ನಿಯಮಾನುಸಾರ ನಿವೃತ್ತಿ / ಡಿಮೊಬಿಲೈಜೆಷನ್‌ 
(Demobilisation)yvಥವಾ ರಿಟ್ರೆಂಚ್‌ಮೆ೦ಟ್‌ (ಔRetrenchment) ಹೊಂದಿದ 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವರು ಯಾವ ಪ್ರವರ್ಗಕ್ಕೆ ಸೇರಿರುತ್ತಾರೆಯೊ ಆ 
ಪ್ರವರ್ಗಕ್ಕೆ ಮೇಲಿನ ಕ್ರಮ ಸಂಖ್ಯೆ: 3.1ರಲ್ಲಿ ನಿಗದಿಪಡಿಸಿದ ಗರಿಷ್ಠ ವಯೋಮಿತಿಗೆ 
ಅವರು ಸಶಸ್ತ್ರ ಪಡೆಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವರೋ ಅಷ್ಟು ವರ್ಷಗಳಿಗೆ 
ಮೂರು 3 ವರ್ಷ ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳ 
ಸಡಿಲಿಕೆಯನ್ನು ನೀಡಲಾಗುವುದು. 

















ವಿವರಣೆ: “ಮಾಜಿ ಸೈನಿಕ” ಎಂದರೆ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿ ಅರ್ಥೈಸಿರುವಂತಾಗಿದೆ. ಈ ಪದದ 
ಅರ್ಥ ವಿವರಣೆ ಈ ಕೆಳಕಂಡಂತಿದೆ:- 


ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 2(1(: 


“Ex-Serviceman”means a person, who has served in any rank (whether as a combatant or as non-combatant) in the 
regular Army, Navy and Air Force of the Union but does not include a person who has served in the Defence Security 
Corps, the General Reserve Engineering Force, the Lok Sahayak Sena and the Para Military Force; and 





(a) who has retired from such service after earning his pension; or 

(b) who has been released from such service on medical grounds attributable to military service or 
circumstances beyond his control and awarded medical or other disability pension; or 

(c) who has been released otherwise than on his own request from such service as a result of reduction in 
establishment; or 

(d) who has been released from such service after completing the specific period of engagement otherwise 
than at his own request or by way of dismissal or discharge on account of misconduct or inefficiency and 
has been given a gratuity; 

and includes personnel of the Territorial Army of the following categories, namely:- 


(i) pension holders for continuous embodied service; 
(ii) persons with disability attributable to military service; and 
(1) gallantry award winners. 


Explanation: The persons serving in the armed forces of the union, who on retirement from service, would come 
under the category of "Ex-Serviceman" may be permitted to apply for re-employment one year before 
the completion of the specified terms of engagement and avail themselves of all concessions 
available to ex-servicemen, but shall not be appointed to a State Civil Service or Post until they are 
permitted to leave the uniform. 


೨೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





4.0 ಅರ್ಜಿ ಸಲ್ಲಿಸುವ ವಿಧಾನ 


ಅರ್ಜಿಯನ್ನು On-line ಮುಖಾಂತರ ಅಭ್ಯರ್ಥಿಗಳು ಸಲ್ಲಿಸತಕ್ಕದ್ದು.ಇದನ್ನು ಹೊರತುಪಡಿಸಿ ಯಾವುದೇ ವಿಧದಲ್ಲಿ ಅರ್ಜಿಯನ್ನು ಸಲ್ಲಿಸಲು 
ಅವಕಾಶವಿರುವುದಿಲ್ಲ. ೦೧-1೧೮ ಅರ್ಜಿಯ ಪ್ರತಿಯನ್ನು ಅಂಚೆ ಮುಖಾಂತರವಾಗಲೀ, ಮುದ್ದಾಂ ಆಗಿ ಆಗಲೀ ಅಥವಾ ಇನ್ನಿತರ ವಿಧಾನಗಳಲ್ಲಿ ಇಲಾಖೆಗೆ 


ಸಲ್ಲಿಸಬೇಕಾದ ಅವಶ್ಯಕತೆ ಇರುವುದಿಲ್ಲ. 


ಅರ್ಜಿಯ ಜೊತೆಗೆ ಯಾವುದೇ ಮೂಲ/ನಕಲು/ಜೆರಾಕ್ಸ್‌ ದಾಖಲಾತಿಗಳು, ಪ್ರಮಾಣ ಪತ್ರಗಳು, ಇತ್ಯಾದಿಗಳನ್ನು ಸಲ್ಲಿಸಬೇಕಾಗಿರುವುದಿಲ್ಲ. 
ಅಭ್ಯರ್ಥಿಯು ಅರ್ಜಿಯನ್ನು ಸಲ್ಲಿಸುವ ಮೊದಲು, ಸಂಬಂಧಿಸಿದ ಪ್ರಾಧಿಕಾರಗಳಿಂದ ಅವಶ್ಯಕವಿರುವ ಎಲ್ಲಾ ಮೂಲ ದಾಖಲೆ/ಪ್ರಮಾಣ ಪತ್ರಗಳನ್ನು 
ಪಡೆದಿಟ್ಟುಕೊಂಡು, ಸದರಿ ಮೂಲ ದಾಖಲೆ/ಪ್ರಮಾಣ ಪತ್ರಗಳಲ್ಲಿರುವ ಮಾಹಿತಿಯನ್ನು ಸರಿಯಾಗಿ, ಸ್ಪಷ್ಟವಾಗಿ ಮತ್ತು ಸಮರ್ಪಕವಾಗಿ ಆನ್‌ಲೈನ್‌ 
ಅರ್ಜಿಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. ಇತರೆ ನಮೂನೆಗಳಲ್ಲಿ ಅಥವಾ ಜೆರಾಕ್ಸ್‌ ಪ್ರತಿಗಳಲ್ಲಿ ಭರ್ತಿ ಮಾಡಿ ಸಲ್ಲಿಸುವ ಅರ್ಜಿಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿದ ಆನ್‌ಲೈನ್‌ ಅರ್ಜಿಯ ಒಂದು ಜೆರಾಕ್ಸ್‌ ಪ್ರತಿಯನ್ನು ಹಾಗೂ ಶುಲ್ಕ ಪಾವತಿಸಿದ 
ಬಗ್ಗೆ ರಶೀತಿಯನ್ನು ತೆಗೆದು ತಮ್ಮ ಬಳಿ ಇಟ್ಟುಕೊಳ್ಳತಕ್ಕದ್ದು.ಇದನ್ನು ಇಲಾಖೆಯು ಅಪೇಕ್ಷಿಸಿದಾಗ ಹಾಜರುಪಡಿಸತಕ್ಕದ್ದು. 


5.0 ಸ್ವೀಕೃತ ಅರ್ಜಿಗಳ ಪರಾಮರ್ಶೆ/ನೇಮಕಾತಿ ವಿಧಾನ 


ಕರ್ನಾಟಕ ಅರಣ್ಯ ಇಲಾಖಾ ಸೇವೆಗಳು (ನೇಮಕಾತಿ) (ತಿದ್ದುಪಡಿ) ನಿಯಮಗಳು, 2014ರ ಅನ್ವಯ ಹಾಗೂ ಪ್ರಸ್ತುತ ಚಾಲ್ತಿಯಲ್ಲಿರುವ 
ಮೀಸಲಾತಿ ನಿಯಮಾನುಸಾರ ಅರಣ್ಯ ವೀಕ್ಷಕ ಹುದ್ದೆಗೆ ಮೀಸಲಾತಿ ವರ್ಗೀಕರಣ ಮಾಡಲಾಗಿದೆ.ಸ್ಟೀಕರಿಸಲಾಗುವ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ 
ಮಾಹಿತಿ/ವಿವರಗಳ ಆಧಾರದ ಅನ್ವಯ ಅರ್ಹ ಅಭ್ಯರ್ಥಿಗಳಿಗೆ ಮೂಲ ದಾಖಲೆ/ಪ್ರಮಾಣ ಪತ್ರಗಳ ಪರಿಶೀಲನೆ, ದೈಹಿಕ ತಾಳ್ವಿಕೆ,ದೈಹಿಕ ಕಾರ್ಯ ಸಮರ್ಥತೆ 
ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗಳಿಗೆ ಸೂಚಿತ ದಿನಾಂಕದಂದು ಹಾಜರಾಗಲು ತಿಳಿಸಲಾಗುವುದು. ಸದರಿ ಸೂಚಿತ ದಿನಾಂಕದಂದು ಅರ್ಹ ಅಭ್ಯರ್ಥಿಗಳು 
ಮೂಲ ದಾಖಲೆ/ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಆಯ್ಕೆ ಪ್ರಾಧಿಕಾರ ಇವರ ಎದುರು ಹಾಜರುಪಡಿಸಬೇಕು. 


ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದವರು ಮಾತ್ರ ಮುಂದಿನ ಹಂತದ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಗೆ ಅರ್ಹತೆ 
ಹೊಂದುತ್ತಾರೆ.ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಮಾತ್ರ ಮುಂದಿನ ಹಂತದ ದೇಹದಾರ್ಡ್ಯತೆ ಪರೀಕ್ಷೆಗೆ ಅರ್ಹತೆ 
ಹೊಂದುತ್ತಾರೆ. ದೇಹದಾರ್ಥತೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಮಾತ್ರ ಮುಂದಿನ ಹಂತದ ಮೂಲ ದಾಖಲೆ/ಪ್ರಮಾಣ ಪತ್ರಗಳ 
ಪರಿಶೀಲನೆಯಲ್ಲಿ ಅರ್ಜಿಯಲ್ಲಿ ನಮೂದಿಸಿರುವ ಮಾಹಿತಿ/ವಿವರಗಳಿಗೆ ಪೂರಕ ಮತ್ತು ಸರಿಯಾದ ಮೂಲ ದಾಖಲೆ/ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು 
ಹಾಜರುಪಡಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಮುಂದಿನ ಹಂತದ ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅರ್ಹರಾಗುತ್ತಾರೆ. ಆಯಾ ದಿನಗಳಂದು ನಡೆಯುವ ದೈಹಿಕ 
ತಾಳ್ವಿಕೆ, ದೈಹಿಕ ಕಾರ್ಯ ಸಮರ್ಥತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗಳ ಫಲಿತಾಂಶವನ್ನು ಆಯಾ ದಿನದಂದು ಆಯ್ಕೆ ಪ್ರಾಧಿಕಾರವು ಆಯಾ ಪರೀಕ್ಷಾ 


ಕೇಂದ್ರಗಳಲ್ಲಿ ಪ್ರಕಟಪಡಿಸುವರು. 








6.0 ಮೂಲ ದಾಖಲೆ/ಪ್ರಮಾಣ ಪತ್ರಗಳ ಪರಿಶೀಲನೆ, ದೈಹಿಕ ತಾಳ್ವಿಕೆ, ದೈಹಿಕ ಕಾರ್ಯ ಸಮರ್ಥತೆ, ದೇಹದಾರ್ಡ್ಯತೆ, ಮತ್ತು ಲಿಖಿತ ಪರೀಕ್ಷೆಗಳು: 


ದೈಹಿಕ ತಾಳ್ವಿಕೆ.ದೈಹಿಕ ಕಾರ್ಯ ಸಮರ್ಥತೆ, ದೇಹದಾರ್ಡ್ಯತೆ, ಮೂಲ ದಾಖಲೆ/ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಲಿಖಿತ ಪರೀಕ್ಷೆಗಳನ್ನು 
ಇಲಾಖೆಯು ಸೂಚಿಸುವ ಸ್ಥಳದಲ್ಲಿ ನಡೆಸಲಾಗುವುದು. ಈ ಬಗ್ಗೆ ಮಾಹಿತಿಯನ್ನು ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರದಲ್ಲಿ ತಿಳಿಸಲಾಗುವುದು. 


"ಣೌ 
6.1 ಮೂಲ ದಾಖಲೆ/ಪ್ರಮಾಣ ಪತ್ರಗಳ ಪರಿಶೀಲನೆ: 


ಅರ್ಹ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲಾ ಮಾಹಿತಿ/ವಿವರಗಳಿಗೆ ಪೂರಕವಾಗಿ ವಯಸ್ಸು, (ಜನ್ಮ ದಿನಾಂಕ ತಿಳಿಯಲು ಅಂಕಪಟ್ಟಿ 
ಅಥವಾ ಶಾಲಾ ದಾಖಲಾತಿ ಪ್ರಮಾಣ ಪತ್ರಗಳು) ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ಇತ್ಯಾದಿ ಬಗ್ಗೆ ಮೂಲ ದಾಖಲೆ/ಪ್ರಮಾಣ ಪತ್ರಗಳನ್ನು ಸೂಚಿತ 
ದಿನಾಂಕದಂದು ಸಂಬಂಧಿಸಿದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಆಯ್ಕೆ ಪ್ರಾಧಿಕಾರ ಇವರ ಎದುರು ಪರಿಶೀಲನೆಗೆ ಕಡ್ಡಾಯವಾಗಿ 
ಹಾಜರುಪಡಿಸಬೇಕು.ಸದರಿ ಮೂಲ ದಾಖಲೆ/ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸಲು ಯಾವುದೇ ಕಾರಣಕ್ಕೂ ಮತ್ತು ಯಾವುದೇ ಸನ್ನಿವೇಶದಲ್ಲಿಯೂ ಕಾಲ 
ವಿಸ್ತರಣೆ ನೀಡಲಾಗುವುದಿಲ್ಲ.ಅಭ್ಯರ್ಥಿಯು ತನ್ನ ಅರ್ಜಿ ನಮೂನೆಯಲ್ಲಿ ನಮೂದಿಸಿರುವ ಮಾಹಿತಿ/ವಿವರಗಳನ್ನು ನಿಯಮಾನುಸಾರ ಪರಿಗಣಿಸಲಾಗುವುದು. 
ಒಂದು ವೇಳೆ ನಮೂದಿಸಿರುವ ಮಾಹಿತಿಗೆ ವ್ಯತಿರಿಕ್ತ ದಾಖಲೆ/ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದಲ್ಲಿ ಅಂತಹ ದಾಖಲೆ/ಪ್ರಮಾಣ ಪತ್ರಗಳನ್ನು ಪರಿಗಣನೆಗೆ 
ತೆಗೆದುಕೊ೦ಡು ಬದಲಾವಣೆ ಮಾಡಲಾಗುವುದಿಲ್ಲ. ಮೂಲ ದಾಖಲೆ/ಪ್ರಮಾಣ ಪತ್ರಗಳನ್ನು ಪರಿಶೀಲನೆಯ ಸಮಯದಲ್ಲಿ ಹಾಜರುಪಡಿಸದ ಅಭ್ಯರ್ಥಿಗಳ 
ಅಭ್ಯರ್ಥಿತನವನ್ನು ರದ್ದುಪಡಿಸಲಾಗುವುದು ಹಾಗೂ ಅವರನ್ನು ಮುಂದಿನ ಆಯ್ಕೆ ಪಕ್ರಿಯೆಯಿಂದ ಕೈಬಿಡಲಾಗುವುದು. 

6.2ದೈಹಿಕ ತಾಳ್ವಿಕೆ ಪರೀಕ್ಷೆ:- 





ಪುರುಷ ಅಭ್ಯರ್ಥಿಗಳಿಗೆ : | 1600 ಮೀಟರ್‌ ಓಟ 06 ನಿಮಿಷಗಳ ಅವಧಿಯಲ್ಲಿ ಪೂರೈಸಬೇಕು. 


ಮಹಿಳಾ ಅಭ್ಯರ್ಥಿಗಳಿಗೆ : | 1000 ಮೀಟರ್‌ಓಟ 05 ನಿಮಿಷಗಳ ಅವಧಿಯಲ್ಲಿ ಪೂರೈಸಬೇಕು. 


ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅರ್ಹರಾಗುವ ಅಭ್ಯರ್ಥಿಗಳನ್ನು ಮಾತ್ರ ಮುಂದಿನ ಹಂತದ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಗೆ 
ಪರಿಣಿಸಲಾಗುವುದು. ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ ಅನರ್ಹರಾದ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪಕ್ರಿಯೆಯಿಂದ ಕೈಬಿಡಲಾಗುವುದು. 


ಗು 1” 
6.3 ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆ:- 















































ಕ್ರ ಅರ್ಹತಾ ಸಮಯ ಮತ್ತು ಕ್ರಮಿಸಬೇಕಾದ ದೂರ 

ಸಂ ತು ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ 
1 100 ಮೀಟರ್‌ ಓಟ 15 ಸೆಕೆಂಡುಗಳು 18.5 ಸೆಕೆಂಡುಗಳು 
2 ಎತ್ತರ ಜಿಗಿತ 1.20 ಮೀಟರ್‌ 0.90 ಮೀಟರ್‌ 

3 ಉದ್ದ ಜಿಗಿತ 3.80 ಮೀಟರ್‌ 2.50 ಮೀಟರ್‌ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೦೧ 























ಕ್ರ ಅರ್ಹತಾ ಸಮಯ ಮತ್ತು ಕ್ರಮಿಸಬೇಕಾದ ದೂರ 
ಸಂ es ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ 
4 ಶಾಟ್‌ಪುಟ್‌ 5.60 ಮೀಟರ್‌ 3.76 ಮೀಟರ್‌ 
5(ಎ) 800 ಮೀಟರ್‌ಓಟ 2 ನಿಮಿಷ 50 ಸೆಕೆಂಡುಗಳು ——— 
5(ಬಿ) 200 ಮೀಟರ್‌ಓಟ ——— 40 ಸೆಕೆಂಡುಗಳು 

















ಈ ಮೇಲಿನ 5 ವಿವಿಧ ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಗಳ ಪೈಕಿ ಕನಿಷ್ಠ 3 ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ತೇರ್ಗಡೆ ಹೊಂದಬೇಕು. 
ದೈಹಿಕ ಕಾರ್ಯ ಸಮರ್ಥತೆ ಪರೀಕ್ಷೆಯಲ್ಲಿ ಅನರ್ಹರಾದ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಯಿಂದ ಕೈಬಿಡಲಾಗುವುದು. 


" () 
6.4 ದೇಹದಾರ್ಡ್ಯತೆ ಪರೀಕ್ಷೆ: 
ಶಾರೀರಿಕ ಮಾನದಂಡಗಳು: ಶಾರೀರಿಕ ಮಾನದಂಡಗಳನ್ನು ಈ ಕೆಳಗಿನಂತೆ ನಿಗದಿಪಡಿಸಲಾಗಿದೆ. 


























ಪುರುಷ ಅಭ್ಯರ್ಥಿಗಳಿಗೆ: ಮಹಿಳಾ ಅಭ್ಯರ್ಥಿಗಳಿಗೆ: 
ಎತ್ತರ: ಕನಿಷ್ಠ 163 ಸೆ.ಮೀ. ಎತ್ತರ; ಕನಿಷ್ಠ 150 ಸೆ.ಮೀ. 
ಎದೆ ಸುತ್ತಳತೆ: ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 79 ಸೆ.ಮೀ. ಎದೆ ಸುತ್ತಳತೆ: ಅನ್ವಯಿಸುವುದಿಲ್ಲ 
ಎದೆ ಕನಿಷ್ಠ ಹಿಗ್ಗುವಿಕೆ: 5 ಸೆ.ಮೀ. ಕನಿಷ್ಠ ತೂಕ: 40 ಕೆ.ಜಿ. 








6.5 ಈ ಕೆಳಕಂಡ ದೈಹಿಕ ನ್ಯೂನತೆಗಳನ್ನು ಹೊ೦ದಿರುವವರು ಆಯ್ಕೆಗೆ ಅನರ್ಹರು:- 
1. ತಾಗು ಮಂಡಿಗಳು (knock knees) 
. ಬಾಗಿದ ಕಾಲುಗಳು (Bow legs) 
. ಚಪ್ಪಟೆ ಪಾದ (Flat feet) 
, ನರ ಊತವಿರುವವರು (Varicose Veins) 
. ಮಾತನಾಡಲು ಮತ್ತು ಕೇಳುವ ಸಾಮರ್ಥ್ಯದಲ್ಲಿ ತೊಡಕು(impaediment in speech and hearing) 


. ಪುರುಷ ಅಭ್ಯರ್ಥಿಗಳಿಗೆ ಅಂಡವಾಯು (hydrocele in men) 


AI ಲ UN ಯು YW ಓಜ 


- ಬಣ್ಣ ಕುರುಡು/ಇರುಳು ಕುರುಡು(vision/colour blindness/night blindness) 
6.6 ದೃಷ್ಟಿ ಸಾಮರ್ಥ್ಯ: 


ಅಭ್ಯರ್ಥಿಗಳು ಈ ಕೆಳಗೆ ನಿಗದಿಪಡಿಸಿರುವ ದೃಷ್ಟಿ ಸಾಮರ್ಥ್ಯವನ್ನು ಕನ್ನಡಕ ಸಹಿತ ಅಥವಾ ಕನ್ನಡಕ ರಹಿತ ಕಡ್ಡಾಯವಾಗಿ ಹೊಂದಿರಬೇಕು 
ಹಾಗೂ ದೃಷ್ಟಿ ಸಾಮರ್ಥ್ಯ ಕುರಿತು ಈ ಕೆಳಕ೦ಡ ಪರೀಕ್ಷೆಗಳನ್ನು ನಡೆಸಲಾಗುವುದು. 











ದೂರ ದೃಷ್ಟಿ (Distant vision) ಸಮೀಪ ದೃಷಿ(Near vision) 
ದೋಷರಹಿತ ಕಣ್ಣು ದೋಷಪೂರಿತ ಕಣ್ಣು ದೋಷರಹಿತ ಕಣ್ಣು ದೋಷಪೂರಿತ ಕಣ್ಣು 
ಅಥವಾ ಅಥವಾ 
(Better eye) (Worse eye) (Better eye) (Worse eye) 
6/6 ಮೀಟರ್‌ ಅಥವಾ 6/9 ಮೀಟರ್‌ 0/6 ಮೀಟರ್‌ ಅಥವಾ 0/8 ಮೀಟರ್‌ 


























ಪ್ರತಿ ಕಣ್ಣು ಸಂಪೂರ್ಣ ದೃಷ್ಟಿ ಹೊಂದಿರಬೇಕು.ವರ್ಣಾಂಧತೆ, ಮೆಳ್ಳೆಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು 
ಅನರ್ಹತೆ ಎಂದು ಪರಿಗಣಿಸಲಾಗುವುದು. 


6.7 ಶ್ರವಣಶಕ್ತಿ 


tT 
1. ರಿನ್ನರ್ಸ್‌ ಟೆಸ್ಟ್‌ 2) ವೆಬ್ಬರ್ಸ್‌ ಟೆಸ್ಟ್‌ 3) ಟೆಸ್ಟ್‌ ಫಾರ್‌ ವರ್ಲಿಗೋ 


ಅಭ್ಯರ್ಥಿಗಳ ಶ್ರವಣ ಶಕ್ತಿಯನ್ನು ಪರೀಕ್ಷಿಸಲು ಈ ಕೆಳಕಂಡ ಪರೀಕ್ಷೆಗಳನ್ನು ನಡೆಸಲಾಗುವುದು. 


ಮೇಲಿನ ಪರೀಕ್ಷೆಗಳಲ್ಲಿ ಯಾವುದಾದರೂ ಶ್ರವಣ ದೋಷವಿದೆಯೆಂದು ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಗೆ ಅನರ್ಹರಾಗುತ್ತಾರೆ. 

ಈ ಎಲ್ಲಾ ಹಂತದ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದ ಅಭ್ಯರ್ಥಿಗಳು ಮಾತ್ರ ಮುಂದಿನ ಹಂತದ ಲಿಖತ ಪರೀಕ್ಷೆಗೆ ಹಾಜರಾಗಲು ಅರ್ಹತೆ 
ಪಡೆಯುತ್ತಾರೆ. 
ದೈಹಿಕ ತಾಳ್ವಿಕೆ, ದೈಹಿಕ ಕಾರ್ಯಸಮರ್ಥತೆ ಮತ್ತು ಲಿಖಿತ ಪರೀಕ್ಷೆ ನಡೆಯುವ ಸ್ಥಳ: (1) ಕಲಬುರಗಿ (2) ಬಳ್ಳಾರಿ. 
7.1 ಲಿಖಿತ ಪರೀಕ್ಷೆ: 

ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ನೂರು (100) ಅಂಕಗಳದ್ದಾಗಿದ್ದು, 1 ಗಂಟೆಯ ಅವಧಿಯಲ್ಲಿ ಉತ್ತರಿಸಬೇಕಾಗಿದೆ.ಪ್ರಶ್ನೆ ಪತ್ರಿಕೆಯು ಬಹು 


ಆಂಯ್ಕೆ(ಂbjective multiple choice)ಮಾದರಿಯದಾಗಿದ್ದು, ಇದು ಎಸ್‌.ಎಸ್‌.ಎಲ್‌.ಸಿ.ಗ10ನೇ ತರಗತಿಯ ಸಾಮಾನ್ಯ ಜ್ಞಾನ ಹಾಗೂ ಗಣಿತ 
ವಿಷಯವನ್ನು ಒಳಗೊಂಡಿರುತ್ತದೆ. 


೨೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





7.2 ವಿಶೇಷ ಸೂಚನೆಗಳು:- 


(1) ಅರಣ್ಯ ವೀಕ್ಷಕ ಹುದ್ದೆಯ ನೇರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವ ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಒಳಪಡುವ 
ಕಲಬುರಗಿ ಮತ್ತು ಬಳ್ಳಾರಿ ವೃತ್ತಗಳಲ್ಲಿ ಒಂದೇ ದಿನಾಂಕ ಮತ್ತು ಒಂದೇ ಸಮಯದಲ್ಲಿ ನೇಮಕಾತಿಗೆ ಸಂಬಂಧಿಸಿದ ಎಲ್ಲಾ ಪರೀಕ್ಷೆಗಳನ್ನು 
ನಡೆಸಲಾಗುವುದು. 

(2) ಅಭ್ಯರ್ಥಿಗಳು ನೇಮಕಾತಿಯ ಎಲ್ಲಾ ಪರೀಕ್ಷೆಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು ಹಾಗೂ ಈ ಎಲ್ಲಾ ಪರೀಕ್ಷೆಗಳು 
ಒಂದಕ್ಕಿಂತ ಹೆಚ್ಚಿನ ದಿನ ನಡೆಯುವುದರಿಂದ ಈ ಬಗ್ಗೆ ಎಲ್ಲಾ ಪೂರ್ವಸಿದ್ಧತೆ ಹಾಗೂ ತಂಗುವಿಕೆ ಬಗ್ಗೆ ಸ್ವಂತ ಖರ್ಚಿನಲ್ಲಿ ವ್ಯವಸ್ಥೆ 
ಮಾಡಿಕೊಳ್ಳತಕ್ಕದ್ದು. 

7.3 ಎಸ್‌.ಎಸ್‌.ಎಲ್‌.ಸಿ.10ನೇ ತರಗತಿ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ವಿದ್ಯಾಭ್ಯಾಸದಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ 
ಭಾಷೆಯನ್ನಾಗಿ ಅಭ್ಯಸಿಸದೇ ಇರುವ ಅಭ್ಯರ್ಥಿಗಳಿಗೆ ಕರ್ನಾಟಕ ಸಿವಿಲ್‌ ಸೇವೆಗಳು (ನೇಮಕಾತಿ) (ಕನ್ನಡ ಭಾಷಾ ಪರೀಕ್ಷೆ) ನಿಯಮಗಳು, 1984ಕ್ಕೆ 
ಪೂರಕವಾಗಿ ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 69 ಎಸ್‌ಸಿಆರ್‌ 84 ದಿನಾಂಕ 23-9-1985ರಲ್ಲಿ ಸೂಚಿಸಿದ ಪ್ರಕಾರ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ 
ಭಾಷಾ ಜ್ಞಾನವನ್ನು ಪರೀಕ್ಷಿಸಲು ನಿಗದಿಪಡಿಸಿದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರವೇ ಅಭ್ಯರ್ಥಿಗಳು ನೇಮಕಾತಿ ಹೊಂದಲು 
ಅರ್ಹರಾಗುತ್ತಾರೆ.ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುವ ಅಭ್ಯರ್ಥಿಗಳನ್ನು ಮುಂದಿನ ಆಯ್ಕೆ ಪಕ್ರಿಯೆಯಿಂದ ಕೈಬಿಡಲಾಗುವುದು. 
7.4 ಕನ್ನಡ ಭಾಷಾ ಪರೀಕ್ಷೆಯ ಪಠ್ಯಕ್ರಮ: 
7.5 ಕನ್ನಡ ಭಾಷಾ ಪರೀಕ್ಷೆಯನ್ನು ಎರಡು ಹಂತದಲ್ಲಿ ನಡೆಸಲಾಗುತ್ತದೆ. ಇದರ ವಿವರ ಕೆಳಗೆ ನಮೂದಿಸಿದೆ. 

ಸಮಯ: 100 ಗಂಟೆ 





ಮೊದಲನೇ ಹಂತ- ಲಿಖಿತ ಪರೀಕ್ಷೆಗೆ ಕನ್ನಡ ಶಾಲಾ ನಾಲ್ಕನೇ ತರಗತಿಯ ಕನ್ನಡ ಮುಖ್ಯ ಪಠ್ಯಪುಸ್ತಕ ಹಾಗೂ 90 ಅಂಕಗಳು 
ಲಿಖಿತ ಪರೀಕ್ಷೆ: ವಿವಿಧ ಲೇಖಕರು ಬರೆದ ಕರ್ನಾಟಕ ವಯಸ್ಕರ ಶಿಕ್ಷಣ ಪರಿಷತ್ತು ಪ್ರಕಟಿಸಿರುವ “ಸತ್ಯಕ್ಕೆ 
ಬೆಲೆ ಕೊಟ್ಟ ಗೆಳೆಯರು” ಎಂಬ ಪಾಠದಿಂದ ಆರಂಭವಾಗುವ ಸಣ್ಣಕಥೆಗಳು ಇವುಗಳಿಂದ 
ಪ್ರಶ್ನೆಗಳನ್ನು ಕೊಡಲಾಗುವುದು. 


ಎರಡನೇ ಹಂತ-ಮೌಖಿಕ | ಅ) ಮುದ್ರಿತ ಹಾಗೂ ಹಸ್ತ ಪ್ರತಿಗಳನ್ನು ಓದುವುದು. 10 ಅಂಕಗಳು 
ಪರೀಕ್ಷೆ: ಆ) ಅರ್ಜಿಗಳನ್ನು ಓದಿ ವಿವರಿಸುವುದು. 
ಇ) ಸಂಭಾಷಣೆ ನಡೆಸುವುದು. 

7.6 ಈ ಕೆಳಗಿನ ಮಟ್ಟದಲ್ಲಿ ಮೂರು ವಿಧದಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದವರು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುವರೆಂದು ಪರಿಗಣಿಸಲಾಗುವುದು. 




















(ಅ) ಲಿಖಿತ ಪರೀಕ್ಷೆಯಲ್ಲಿ ಪಡೆಯತಕ್ಕ ಕನಿಷ್ಠ ಅಂಕಗಳು: 30 
(ಆ) ಮೌಖಿಕ ಪರೀಕ್ಷೆಯಲ್ಲಿ ಪಡೆಯತಕ್ಕ ಕನಿಷ್ಠ ಅಂಕಗಳು: 3 
(ಇ) ಲಿಖಿತ ಪರೀಕ್ಷೆಯಲ್ಲಿ ಮತ್ತು ಮೌಖಿಕ ಪರೀಕ್ಷೆಯಲ್ಲಿ ಒಟ್ಟಿಗೆ ಪಡೆಯತಕ್ಕ ಕನಿಷ್ಠ ಅಂಕಗಳು: 35 


8. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿಗಳಿಸಿದ ಅಂಕಗಳ ಮೆರಿಟ್‌ ಆಧಾರದಲ್ಲಿ ಹಾಗೂ ಚಾಲ್ತಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮ, ಮೀಸಲಾತಿ 
ನಿಯಮಗಳ ಪ್ರಕಾರ ಪರಿಗಣಿಸಿ ಅಂತಿಮ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗುವುದು. 


9. ನೇಮಕಾತಿ ಹೊಂದಿದ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿ: 
ನೇಮಕಾತಿ ಹೊಂದಿದ ಅಭ್ಯರ್ಥಿಯು ಪ್ರಪ್ರಥಮವಾಗಿ ನೇಮಕ ಮಾಡಿದ ಸ್ಥಳದಲ್ಲಿ ಕನಿಷ್ಠ 5 ವರ್ಷಗಳ ಸೇವೆಯನ್ನು ಪೂರೈಸತಕ್ಕದ್ದು. 


10. ವಿವಿಧ ಪ್ರವರ್ಗಗಳ ಅಡಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸಲ್ಲಿಸಬೇಕಾದ ದಾಖಲೆ/ಪ್ರಮಾಣ ಪತ್ರಗಳ ವಿವರ: ವಿವಿಧ ಪ್ರವರ್ಗಗಳ ಅಡಿ ಮೀಸಲಾತಿ 
ಕೋರಿ ಅರ್ಜಿ ಸಲ್ಲಿಸುವವರು ಜಾತಿ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರ, ಇತ್ಯಾದಿ ಮೀಸಲಾತಿ ಕುರಿತು ಪ್ರಮಾಣ ಪತ್ರಗಳನ್ನು ಈ ಕೆಳಕಂಡ 
ನಮೂನೆಗಳಲ್ಲಿ ಹೊಂದಿರಬೇಕು. 


10.1 ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಶೀಲ್ದಾರ್‌ರವರಿ೦ದ ನೀಡಲಾದ ಜಾತಿ ಪ್ರಮಾಣ ಪತ್ರವನ್ನು 
“ನಮೂನೆ-ಡಿ”ರಲ್ಲಿ ಪಡೆದಿರಬೇಕು. 

10.2 ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಶೀಲ್ದಾರ್‌ರವರಿಂದ ನೀಡಲಾದ ಜಾತಿ ಪ್ರಮಾಣ ಪತ್ರವನ್ನು 
“ನಮೂನೆ-ಇ”ರಲ್ಲಿ ಪಡೆದಿರಬೇಕು. 

10.3 ಪ್ರವರ್ಗ-1/ಎ,11ಬಿ, 111ಎ ಮತ್ತು 1ಬಿ. ಗೆ ಸೇರಿದ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಶೀಲ್ದಾರ್‌ರವರಿ೦ದ ನೀಡಲಾದ ಆದಾಯ 


ಮತ್ತು ಜಾತಿ ಪ್ರಮಾಣ ಪತ್ರವನ್ನು “ನಮೂನೆ-ಎಫ್‌”ರಲ್ಲಿ ಪಡೆದಿರಬೇಕು. 
ವಿಶೇಷ ಸೂಚನೆ:-“ನಮೂನೆ-ಎಫ್‌” ಪ್ರಮಾಣ ಪತ್ರವು ಅಧಿಸೂಚನೆಯ ದಿನಾಂಕಕ್ಕೆ ಐದು (5) ವರ್ಷಗಳಿಗಿಂತ ಹೆಚ್ಚು ಹಳೆಯ 
ಸಮಯದ್ದಾಗಿರಬಾರದು. ಅವಧಿ ಮೀರಿದ ಪ್ರಮಾಣ ಪತ್ರವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

10.4 ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಯು ಸಂಬಂಧಪಟ್ಟ ತಹಶೀಲ್ದಾರ್‌ರಿಂದ “ನಮೂನೆ-3” ರಲ್ಲಿ ನೀಡಿರುವ 
ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 

10.5 ಮಾಜಿ ಸೈನಿಕ ಅಭ್ಯರ್ಥಿಗಳು ಸಂಬಂಧಪಟ್ಟ ಘಟಕದಿಂದ ಡಿಸ್‌ಚಾರ್ಜ್‌ ಹೊಂದಿದ ಬಗ್ಗೆ ಮೂಲ ಪ್ರಮಾಣ ಪತ್ರ ಮತ್ತು ಪೆನ್‌ಷನ್‌ 
ಪಡೆಯುತ್ತಿರುವ ಬಗ್ಗೆ ದಾಖಲೆ ಪತ್ರ ಪಡೆದಿರಬೇಕು ಹಾಗೂ ಮಾಜಿ ಸೈನಿಕ ಮೀಸಲಾತಿಗೆ ನಿಯಮಾನುಸಾರ ಅರ್ಹರೇ ಎಂಬ 
ಬಗ್ಗೆ ಪ್ರಮಾಣ ಪತ್ರವನ್ನು ಹತ್ತಿರದ ಸೈನಿಕ ಕಲ್ಯಾಣ ಹಾಗೂ ಪುನರ್ವಸತಿ ಇಲಾಖೆಯಿಂದ ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೦೩ 





10.6 (ಅ) ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡ, ಪ್ರವರ್ಗ-1 0ಎ, ಬಿ, 111ಎ ಮತ್ತು 1ಬಿ. 
ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು 1ನೇ ತರಗತಿಯಿ೦ದ 7ನೇ ತರಗತಿಯವರೆಗೆ (ಎಲ್ಲಾ ವರ್ಷಗಳು)ಗ್ರಾಮೀಣ ಪ್ರದೇಶದ 
ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಬಗ್ಗೆ ಸಂಬಂಧಪಟ್ಟ ಶಾಲಾ ಮುಖ್ಯೋಪಾಧ್ಯಾಯರಿಂದ ನೀಡಲಾದ “ನಮೂನೆ-2”ನ್ನು 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೇಲುರುಜು ಮಾಡಿದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 

(ಆ) ಗ್ರಾಮೀಣ ಮೀಸಲಾತಿ ಕೋರಿರುವ ಸಾಮಾನ್ಯ ಅರ್ಹತೆಯ (General Merit) ಅಭ್ಯರ್ಥಿಗಳು ಮೇಲೆ 10.6(ಅ) ರಲ್ಲಿ 
ತಿಳಿಸಿರುವ “ನಮೂನೆ-2” ರ ಜೊತೆಗೆ ನಿಗದಿತ “ನಮೂನೆ-1” ರಲ್ಲಿ ಸಂಬಂಧಪಟ್ಟ ತಹಶೀಲ್ದಾರರಿಂದ ಅವರು 
ಮೇಲುಸ್ಥರ (Creamy Layer) ಪರಿಮಿತಿಯಲ್ಲಿ ಬರುವುದಿಲ್ಲವೆಂದು ದೃಢೀಕರಿಸಿರುವ ಪ್ರಮಾಣ ಪತ್ರ ಪಡೆದಿರಬೇಕು. 
ವಿಶೇಷ ಸೂಚನೆ:- ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡ, ಪ್ರವರ್ಗ-1, Il», 1ಬಿ, 111ಎ 
ಮತ್ತು 0ಬಿ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು 
ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 


10.7 ಕನ್ನಡ ಮಾಧ್ಯಮ ವರ್ಗೀಕರಣದಲ್ಲಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಕನ್ನಡ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಹಿ ಮಾಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ 
ಮೇಲುರುಜು ಮಾಡಿದ ಪ್ರಮಾಣ ಪತ್ರ ಪಡೆದಿರಬೇಕು. 

10.8 ಅರಣ್ಯ ಪ್ರೇರಕರಾಗಿ ಅಧಿಸೂಚನೆ ದಿನಾಂಕಕ್ಕೆ ಐದು (5) ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದು, ಪ್ರಸ್ತುತ ಅರಣ್ಯ ಪ್ರೇರಕರಾಗಿ 
ಮುಂದುವರೆಯುತ್ತಿರುವ ಅರಣ್ಯ ಪ್ರೇರಕರ ಬಗ್ಗೆ ಸಂಬಂಧಿಸಿದ ಸಾಮಾಜಿಕ ಅರಣ್ಯ ವಿಭಾಗಗಳ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 

10.9 ಅಂಗವಿಕಲರಿಗೆ ಮೀಸಲಿರಿಸಿದ ಹುದ್ದೆಗಳಿಗೆ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಕುಷ್ಠರೋಗದಿಂದ ಗುಣಮುಖರಾಗಿರುವ ಬಗ್ಗೆ 
ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿನಾಂಕ 19.11.2005ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 115 ಸೆನೆನಿ 2005ರಲ್ಲಿ 
ನಿಗದಿಪಡಿಸಿದ ನಮೂನೆಯಲ್ಲಿ ಕುಷ್ಠರೋಗದಿಂದ ಗುಣಮುಖರಾಗಿರುವ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ 
ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 

10.10 ಹೈದರಾಬಾದ್‌-ಕರ್ನಾಟಕ ಮೀಸಲಾತಿ ಕುರಿತು ನಿಗದಿತ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರಬೇಕು. 

11.0 ಗಮನಿಸಬೇಕಾದ ಮುಖ್ಯ ಅಂಶಗಳು: 

111 ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. 

11.2 ಅಭ್ಯರ್ಥಿಗಳು ಅರ್ಜಿ ಹಾಕುವ ಮೊದಲು ದೇಹದಾರ್ಡ್ಯತೆಯ ಕುರಿತು ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಮಾನದಂಡವು ತಮಗೆ 
ಇರುವ ಕುರಿತು ಖಚಿತಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಲು ತಿಳಿಸಿದೆ. 

11.3 ಯಾವುದೇ ವಿಧದ ಅಂಗವಿಕಲತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು 
ಅವಕಾಶವಿರುವುದಿಲ್ಲ. ಕುಷ್ಠರೋಗದಿಂದ ಗುಣಮುಖ ಹೊಂದಿದ ಅಭ್ಯರ್ಥಿಗಳು ಯಾವುದೇ ವಿಧದ ಅಂಗವಿಕಲತೆಯನ್ನು 
ಹೊಂದಿರಬಾರದು. 

11.4 ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿ ಸಲ್ಲಿಸಿದ ಆನ್‌ಲೈನ್‌ ಅರ್ಜಿಯ ಒಂದು ಪ್ರತಿಯನ್ನು ತಮ್ಮೊಂದಿಗೆ ತಪ್ಪದೇ 
ಇಟ್ಟುಕೊಳ್ಳಲು ಸೂಚಿಸಿದೆ. 

11.5 ಅಭ್ಯರ್ಥಿಯು ಅರ್ಜಿಯನ್ನು ಭರ್ತಿ ಮಾಡುವಾಗ ಅಸ್ಪಷ್ಟ/ಅಪೂರ್ಣ/ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಬಾರದು. 
ಅಸ್ಪಷ್ಟ/ಅಪೂರ್ಣ/ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿದ್ದಲ್ಲಿ ಅಭ್ಯರ್ಥಿಗಳೇ ಅದಕ್ಕೆ ನೇರ ಮತ್ತು ಸಂಪೂರ್ಣ 
ಜವಾಬ್ದಾರರಾಗುತ್ತಾರೆ. ಅಭ್ಯರ್ಥಿಗಳು ನಿಗದಿತ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ/ವಿವರಗಳನ್ನು ಯಾವುದೇ ಹಂತದಲ್ಲಿಯೂ 
ಬದಲಾವಣೆ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಆದ ಪ್ರಯುಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಈ 
ಕಚೇರಿಯ ಅಧಿಸೂಚನೆಯಲ್ಲಿ ತಿಳಿಸಿರುವ ಎಲ್ಲಾ ಅ೦ಶಗಳು ಹಾಗೂ ಅರ್ಜಿ ಭರ್ತಿ ಮಾಡುವ ವಿಧಾನದ ಕುರಿತು ಸೂಚಿಸಿರುವ 
ಎಲ್ಲಾ ಅಂಶಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು, ಅರ್ಜಿಯನ್ನು ಸರಿಯಾಗಿ ಮತ್ತು ಸಮರ್ಪಕವಾಗಿ ಭರ್ತಿ ಮಾಡತಕ್ಕದ್ದು. 


116 ಪ್ರವರ್ಗದ ಮೀಸಲಾತಿಯಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅರ್ಜಿಯಲ್ಲಿ ಪ್ರವರ್ಗದ ಕಾಲಂ ಅನ್ನು ಕಡ್ಡಾಯವಾಗಿ 
ನಮೂದಿಸಬೇಕು. ಈ ಕಾಲಂ ಅನ್ನು ಭರ್ತಿ ಮಾಡದೆ ಖಾಲಿ ಬಿಟ್ಟಲ್ಲಿ "ಸಾಮಾನ್ಯ ಅರ್ಹತೆ" ಎಂದು ಪರಿಗಣಿಸಲಾಗುವುದು. 
ಯಾವುದೇ ಹಂತದಲ್ಲಿ ಅಭ್ಯರ್ಥಿಯು ತಾನು ಹೊಂದಿರುವ ಪ್ರವರ್ಗದ ಕುರಿತು ಮಾಹಿತಿಯನ್ನು ಹೊಸದಾಗಿ ಸೇರ್ಪಡೆ ಮಾಡಲು 
ಅಥವಾ ಬದಲಾವಣೆ ಮಾಡಲು ಅವಕಾಶವಿಲ್ಲ. 


11.7 ಒಬ್ಬನೇ ಅಭ್ಯರ್ಥಿಯು ಒಂದೇ ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ತಾನು ಸಲ್ಲಿಸಿರುವ ಎಲ್ಲಾ ಅರ್ಜಿಗಳಲ್ಲಿಯೂ 
ಒಂದೇ ರೀತಿ ಮಾಹಿತಿಯನ್ನು ನೀಡಿದಲ್ಲಿ ಅಭ್ಯರ್ಥಿ ಸಲ್ಲಿಸಿರುವ ಯಾವುದಾದರೂ ಒಂದು ಅರ್ಜಿಯನ್ನು ಮಾತ್ರ 
ಪರಿಗಣಿಸಲಾಗುವುದು. ಈ ವಿಷಯದಲ್ಲಿ ಆಯ್ಕೆ ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾಗಿರುತ್ತದೆ. 


11.8 ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಭರ್ತಿ ಮಾಡಿ ಬೇರೆ ಬೇರೆ ಅರ್ಜಿಗಳಲ್ಲಿ ವಿಭಿನ್ನವಾದ ಮಾಹಿತಿಗಳನ್ನು ನಮೂದಿಸಿದ್ದಲ್ಲಿ 
ಅಂತಹ ಅಭ್ಯರ್ಥಿಯು ಸಲ್ಲಿಸಿದ ಎಲ್ಲಾ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೨೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





11.9 


(್ವ 


ಸ್ತುತ ಸರ್ಕಾರಿ (ಕೇಂದ್ರ ಸರ್ಕಾರ/ಕರ್ನಾಟಕ ರಾಜ್ಯ ಸರ್ಕಾರ/ಇತರೆ ರಾಜ್ಯಗಳು) ಹಾಗೂ ಸಂಸ್ಥೆಗಳಲ್ಲಿ ಅಥವಾ ಪ್ರಾಧಿಕಾರದಲ್ಲಿ 
ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರದಿಂದ ಕಡ್ಡಾಯವಾಗಿ ಅನುಮತಿ ಪತ್ರವನ್ನು 


2 


€ವೆ 
ಡೆದಿಟುಕೊಂಡು ಅರಣ್ಣ ಇಲಾಖೆಯು ಆಪೇಕಿಸಿದಾಗ ನೀಡತಕ್ಕದ್ದು. 
ಬ ಸ್ರಿ 0 ರಬ 


[el 


11.10 ಯಾವುದೇ ಅಭ್ಯರ್ಥಿಯು ತನ್ನ ಆಯ್ಕೆಗೆ ಸಂಬಂಧಿಸಿದಂತೆ ಬಾಹ್ಯ ಒತ್ತಡ ತರಲು ಪ್ರಯತ್ನಿಸಿದಲ್ಲಿ ಅಂತಹ ಅಭ್ಯರ್ಥಿಯನ್ನು ಆಯ್ಕೆ 


ಪ್ರಕ್ರಿಯೆಯಿಂದ ಅನರ್ಹಗೊಳಿಸಲಾಗುವುದು. 
11.11 ಕರ್ನಾಟಕ ರಾಜ್ಯದ ಯಾವುದೇ ಸರ್ಕಾರಿ ಇಲಾಖೆ, ಕೇಂದ್ರ ಸರ್ಕಾರಿ ಇಲಾಖೆ ಅಥವಾ ಅರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯ 
ಸೇವೆಯಿಂದ ವಜಾಗೊಂಡಿರುವ ನೌಕರರು ನೇಮಕಾತಿಗೆ ಅರ್ಹರಲ್ಲ. 


1112 ಕಾನೂನು ಬಾಹಿರವೆಂದು ಘೋಷಿಸಲಾದ ಸಂಸ್ಥೆ/ಸಂಸ್ಥೆಗಳು ಅಥವಾ ಸಂಘದ/ಸ೦ಘಗಳ ಸದಸ್ಯರಾಗಿದ್ದರೆ ಅಥವಾ ಇನ್ನಾವುದೇ 
ರೀತಿಯಲ್ಲಿ ಅಂತಹ ಸಂಸ್ಥೆ/ಸಂಸ್ಥೆಗಳು ಅಥವಾ ಸಂಘ/ಸಂಘಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದರೆ ಅಂತಹ ವ್ಯಕ್ತಿ 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


11.13 ಅಭ್ಯರ್ಥಿಯು ಸಮಾಜಘಾತುಕ ಕೃತ್ಯಗಳಲ್ಲಿ ತೊಡಗಿ ಅಪರಾಧಿಯಾಗಿದ್ದರೆ ಅಂತಹ ವ್ಯಕ್ತಿಗಳು ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


11.14 ಒಬ್ಬರಿಗಿಂತ ಹೆಚ್ಚು ಜೀವಂತ ಪತ್ನಿಯರನ್ನು / ಪತಿಯರನ್ನು ಹೊಂದಿದ ಪುರುಷ / ಮಹಿಳೆ ಅಭ್ಯರ್ಥಿಗಳು ಸರ್ಕಾರದ 
ಪೂರ್ವಾನುಮತಿ ಇಲ್ಲದೇ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. 


11.15 ಯಾವುದೇ ಅಭ್ಯರ್ಥಿಯು ಕೇಂದ್ರ ಅಥವಾ ಯಾವುದೇ ರಾಜ್ಯ ಸರ್ಕಾರ / ಸರ್ಕಾರಿ ಸಂಸ್ಥೆಗಳಿಗೆ ನಡೆಸುವ ಯಾವುದೇ 
ಪರೀಕ್ಷೆಗಳಿಗೆ ಅಥವಾ ಆಯ್ಕೆಗಳಿಗೆ ಹಾಜರಾಗಲು ತಾತ್ಕಾಲಿಕವಾಗಿ ಬಹಿಷ್ಕರಿಸಲ್ಪಟ್ಟಿದ್ದರೆ ಅಥವಾ ಖಾಯಂ ಆಗಿ ಅನರ್ಹಗೊಂಡಿದ್ದರೆ 


ಅಥವಾ ಬಹಿಷ್ಕರಿಸಲ್ಪಟ್ಟಿದ್ದರೆ, ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. 


11.16 ಅಭ್ಯರ್ಥಿಯು ನೇಮಕಾತಿ ಪರೀಕ್ಷೆಗೆ ಬೇರೊಬ್ಬ ವ್ಯಕ್ತಿಯನ್ನು ತನ್ನ ಪರವಾಗಿ ಕಳುಹಿಸಿದಲ್ಲಿ ಅಥವಾ ತಪ್ಪು ಮಾಹಿತಿಗಳನ್ನು 
ನಮೂದಿಸಿದಲ್ಲಿ ಅಥವಾ ಕೃತ್ರಿಮ ಅಥವಾ ತಿದ್ದಿದ ದಾಖಲಾತಿಗಳನ್ನು ಅಥವಾ ಅಸತ್ಯ ವಿವರಗಳನ್ನು ನೀಡಿದಲ್ಲಿ ಅಥವಾ ಸತ್ಯ 
ವಿಷಯಗಳನ್ನು ಮರೆಮಾಚಿದ ಅಥವಾ ಅನುಚಿತ ಮಾರ್ಗಗಳನ್ನು ಉಪಯೋಗಿಸಿದಲ್ಲಿ ಅಥವಾ ಪ್ರಯತ್ನಿಸಿದಲ್ಲಿ ಈ ನೇಮಕಾತಿಗೆ 
ಅವರನ್ನು ಅನರ್ಹರೆಂದು ಪರಿಗಣಿಸಲಾಗುವುದು ಮತ್ತು ಕರ್ನಾಟಕ ನಾಗರಿಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು, 
1977ರ ಉಪ ನಿಯಮ 20 ರಂತೆ ಅಪರಾಧಿ ವ್ಯವಹರಣೆಗೆ ಒಳಪಡುವರು. 


1117 ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ-ಎಸ್‌ಪಿಎಲ್‌-04-ಪಿಇಟ-2005 ದಿನಾಂಕ 31-3-2006 ರಂತೆ ಅಂಶದಾಯಿ ನಿವೃತ್ತಿ 
ಯೋಜನೆ (Contributory Pension Scheme) ಗೆ ಈ ನೇಮಕಾತಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಬದ್ಧರಾಗಿರುತ್ತಾರೆ. 


1118 ಆಯ್ಕೆ ಮತ್ತು ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ಆಯ್ಕೆಗೆ ಪರಿಗಣಿಸಿರುವ ಅಂಶಗಳ ಬಗ್ಗೆ ವ್ಯತ್ಯಾಸ ಕಂಡು ಬಂದಲ್ಲಿ 
ಅಥವಾ ಆಕ್ಷೇಪಣೆ ಸಲ್ಲಿಕೆಯಾದಲ್ಲಿ, ಕೋರ್ಟು ತೀರ್ಪುಗಳು, ಸರಕಾರದ ನಿರ್ದೇಶನಗಳು, ಇಲಾಖೆ ಸುತ್ತೋಲೆಗಳು ಬಂದಲ್ಲಿ, 
ಪ್ರಕಟಿಸಿರುವ ಆಯ್ಕೆ ಪಟ್ಟಿಯಲ್ಲಿ ಸೂಕ್ತ ಬದಲಾವಣೆ ಮಾಡಿ ಆಯ್ಕೆ ಪಟ್ಟಿ ಪರಿಷ್ಕರಿಸುವ ಅಧಿಕಾರವನ್ನು ಆಯ್ಕೆ ಪ್ರಾಧಿಕಾರವು 
ಹೊಂದಿರುತ್ತದೆ. 

1119 ಒಂದು ವೇಳೆ ಅಧಿಸೂಚನೆಯಲ್ಲಿ ನಮೂದಿಸಿರುವ ಹುದ್ದೆಗಳ ಸಂಖ್ಯೆಯಲ್ಲಿ ಕಡಿತ ಅಥವಾ ಹೆಚ್ಚುವರಿ ಆದಲ್ಲಿ ಮತ್ತು ಮೀಸಲಾತಿ 
ವರ್ಗೀಕರಣದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಕಂಡು ಬಂದಲ್ಲಿ ಬದಲಾವಣೆ ಮಾಡಲಾಗುವುದು ಮತ್ತು 
ಬದಲಾದ ವಿವರಗಳನ್ನು ಇಲಾಖಾ ವೆಬ್‌ಸೈಟ್‌: ೫೪%.೩೨01/೩.8೦೪.1 ನಲ್ಲಿ ಪ್ರಕಟಿಸಲಾಗುವುದು. 


11.20 ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ಅಧಿನಿಯಮಗಳಿಗೆ (Rules & Regulations) 
ಬದ್ಧನಾಗಿರುತ್ತಾನೆ ಎಂದು ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ ಹುದ್ದೆಗೆ ಆಯ್ಕೆಯಾಗದ ಪಕ್ಷದಲ್ಲಿ ತದನಂತರ ಅದೇ 
ನಿಯಮಗಳನ್ನು ಪ್ರಶ್ನಿಸಲು ಬರುವುದಿಲ್ಲ. 

11.21 ಉತ್ತರ ಪತ್ರಿಕೆಯನ್ನು ಸ್ಕ್ಯಾನಿಂಗ್‌ ಮಾಡಿಸಿ ಗಣಕ ಯಂತ್ರದ ಮುಖೇನ ಅರ್ಹತಾ ಪಟ್ಟಿಯನ್ನು ಸಿದ್ದಪಡಿಸುವುದರಿಂದ 

ಲಿಖಿತಪರೀಕ್ಷೆಗೆ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಉತ್ತರ ಪತ್ರಿಕೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಲುವಾಗಿ ಪರೀಕ್ಷೆಗೆ 

ನಿಗದಿಪಡಿಸಿರುವ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೊಠಡಿಗೆ ತಪ್ಪದೇ ಹಾಜರಾಗತಕ್ಕದ್ದು. ಆ ಸಮಯದಲ್ಲಿ 


ಪರೀಕ್ಷಾ ಮೇಲ್ವಿಚಾರಕರು ಕೆಲವು ಮಾರ್ಗಸೂಚನೆಗಳನ್ನು ನೀಡುತ್ತಾರೆ. 
11.22 ನೇಮಕಾತಿ ವಿಷಯದಲ್ಲಿ ಯಾವುದೇ ಪತ್ರ ವ್ಯವಹಾರಗಳಿಗೆ ಅವಕಾಶವಿರುವುದಿಲ್ಲ. 


PR. 161 ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, 
50.15 ಮತ್ತು ಆಯ್ಕೆ ಪ್ರಾಧಿಕಾರ, ಬಳ್ಳಾರಿ ವೃತ್ತ, ಬಳ್ಳಾರಿ. 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೦೫ 





ಕರ್ನಾಟಕ ಲೋಕಸೇವಾ ಆಯೋಗ, “ಉದ್ಯೋಗ ಸೌಧ”, ಬೆಂಗಳೂರು-01. 
ಅಧಿಸೂಚನೆ 
ಸಂಖ್ಯೆ: (3) 133 /2015-16/ಪಿಎಸ್‌ಸಿ ದಿನಾಂಕ:30-06-2015. 
ಭಾಗ-ಎ 


1 ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿನ ಮತ್ತು ವಿವಿಧ ಇಲಾಖೆಗಳಲ್ಲಿರುವ ಸಹಾಯಕರ / ಪ್ರಥಮ ದರ್ಜೆ ಸಹಾಯಕರ ಮತ್ತು ಕಿರಿಯ 
ಸಹಾಯಕರ / ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಕರ್ನಾಟಕ ನಾಗರೀಕ ಸೇವೆಗಳ (ಲಿಪಿಕ ಹುದ್ದೆಗಳ ನೇಮಕಾತಿ) ನಿಯಮಗಳು 1978ರ 
ಮತ್ತು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 90 ಎಸ್‌ಸಿಆರ್‌ 85, ದಿನಾಂಕ: 27-02-1992 ಮತ್ತು ಅಧಿಸೂಚನೆ ಸಂಖ್ಯೆ: ಸಿಆಸುಇ 18 
ಸೇವನೆ 2013, ದಿನಾಂಕ: 13-12-2013 ಹಾಗೂ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 147 ಎಸ್‌ಸಿಆರ್‌ 2014, ದಿನಾಂಕ: 23-05-2015ರ 
ನಿಯಮಗಳಡಿಯಲ್ಲಿ ಹುದ್ದೆಗಳನ್ನು ಭರ್ತಿಮಾಡಲು ON-LINE ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. 


ಗ 


ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಾತ್ಪೂರ್ತಿಕವಾಗಿ (Tentatively) ಅಕ್ಟೋಬರ್‌ 2015ರಲ್ಲಿ ನಡೆಸಲು ಉದ್ದೇಶಿಸಿದೆ. 
೫ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 


= ವಿಶೇಷ ಸೂಚನೆ:- 


1) 


2) 


3) 


4) 


5) 


ಅಭ್ಯರ್ಥಿಗಳು ಅರ್ಜಿಯಲ್ಲಿ ಕೋರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ 
ಅಧಿಸೂಚನೆಯ ಅನುಬಂಧ-08ರಲ್ಲಿನ ನಮೂನೆಗಳಲ್ಲಿಯೇ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು. 


ಭಾಗ-"ಎ'ರಲ್ಲಿನ ಸಹಾಯಕರು/ಪ್ರಥಮ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕರು/ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ 
ಅನುಬಂಧ-5 ಮತ್ತು 06ರಲ್ಲಿನ ಪಠ್ಯಕ್ರಮದನ್ಹಯ ಮತ್ತು ಪರೀಕ್ಷಾ ಅವಧಿ ಮತ್ತು ವಿಧಾನದನ್ಹಯ ಸ್ಫರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತದೆ; 
ಮತ್ತು ಅನುಬಂಧ-07ರಲ್ಲಿನ ಪಠ್ಯಕ್ರಮದನ್ಹಯ ಹಾಗೂ ಅಧಿಸೂಚನೆಯ ಕಂಡಿಕೆ-9.3ರಲ್ಲಿ ವಿವರಿಸಲಾಗಿರುವಂತೆ ಕಡ್ಡಾಯ ಕನ್ನಡ ಭಾಷಾ 
ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಉಳಿದಂತೆ, ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯ ಪಠ್ಯಕ್ರಮವನ್ನು ಆಯೋಗದ ವೆಬ್‌ಸೈಟ್‌ 
“http://www.kpsc.kar.nic.in”ನಲ್ಲಿ ಪ್ರಕಟಿಸಿದ್ದು, ಅದನ್ನು ಅವಲೋಕಿಸಬಹುದು. 


ಅಧಿಸೂಚನೆಯ ಕಂಡಿಕೆ-9.2ರಲ್ಲಿನ ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರ ಹುದ್ದೆಗಳಿಗೂ ಸಹ, ಅನುಬಂಧ-05 ಮತ್ತು 06ರಲ್ಲಿನ 
ಪಠ್ಯಕ್ರಮದನ್ಹಯ ಮತ್ತು ಪರೀಕ್ಷಾ ಅವಧಿ ಹಾಗೂ ವಿಧಾನದನ್ಹಯ ಸ್ಫರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತದೆ; ಈ ಹುದ್ದೆಗಳಿಗೆ ಕಂಪ್ಯೂಟರ್‌ 
ಸಾಕ್ಷರತಾ ಪರೀಕ್ಷೆಯು ಅರ್ಹತಾದಾಯಕ ಪರೀಕ್ಷೆಯಾಗಿದ್ದು, ಅರ್ಜಿ ಸಲ್ಲಿಸುವ ಎಲ್ಲಾ ಅಭ್ಯರ್ಥಿಗಳು ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಗೆ 
ಕಡ್ಡಾಯವಾಗಿ ಹಾಜರಾಗಬೇಕಿದ್ದು, ಕಂಪ್ಯೂಟರ್‌ ಸಾಕ್ಷ ರತಾ ಪರೀಕ್ಷೆ. ಯಲ್ಲಿ ಕನಿಷ್ಠ ಶೇ. 40 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳನ್ನು ಮುಂದಿನ 
ನೇಮಕಾತಿಗೆ ಪರಿಗಣಿಸುವುದಿಲ್ಲ; ಮತ್ತು ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯ ಅಂಕಗಳನ್ನು ಜೇಷ್ಠತಾ ಅಂಕಗಳಿಗೆ ಸೇರ್ಪಡಿಸಲಾಗುವುದಿಲ್ಲ. 
ಮತ್ತು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಆಯ್ಕೆಯಾದಲ್ಲಿ, ಅಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು ಮತ್ತು ಅನುಕಂಪ ಆಧಾರಿತ ನಿಯಮಗಳು ಅನ್ವಯವಾಗುವುದಿಲ್ಲ. ಅಲ್ಲದೇ ಸಿವಿಲ್‌ ಸೇವೆಯಡಿ ನಿರ್ದಿಷ್ಟಪಡಿಸಿರುವ ಕೆ.ಜಿ.ಐ.ಡಿ. 
ಜಿ.ಪಿ.ಎಫ್‌, ಸಮೂಹ ವಿಮೆ ಮತ್ತು ಇನ್ನಿತರ ಸೌಲಭ್ಯಗಳು ಸಹ ಲಭ್ಯವಾಗುವುದಿಲ್ಲ. 
ಸಹಾಯಕರು/ಪ್ರಥಮ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕರು/ ದ್ವಿತೀಯ ದರ್ಜೆ ಸಹಾಯಕರ ಹಾಗೂ ಕರ್ನಾಟಕ ಆಹಾರ ಮತ್ತು 
ನಾಗರೀಕ ಸರಬರಾಜು ನಿಗಮ ನಿಯಮಿತದಲ್ಲಿನ ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಹುದ್ದೆಗಳಿಗೆ ಒಂದೇ ಸ್ಫರ್ಧಾತ್ಮಕ 
ಪರೀಕ್ಷೆಯನ್ನು ಏಕಕಾಲದಲ್ಲಿ ನಡೆಸಲಾಗುವುದು. ಉಳಿದಂತೆ ಅಧಿಸೂಚನೆಯಲ್ಲಿನ ಎಲ್ಲಾ ಷರತ್ತುಗಳು ಮತ್ತು ಸೂಚನೆಗಳು ಈ ಹುದ್ದೆಗಳಿಗೂ 
ಅನ್ವಯವಾಗುತ್ತದೆ. 
ಭಾಗ-"ಬಿ'ನಲ್ಲಿ ಪರಿಶಿಷ್ಟ ಜಾತಿ/ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು “ವಿಶೇಷ ನೇಮಕಾತಿ ನಿಯಮಗಳು 2001ರನ್ವಯ ಭರ್ತಿ ಮಾಡಲಾಗುವ 
ಬ್ಯಾಕ್‌ಲಾಗ್‌ ಹುದ್ದೆಗಳ ನೇಮಕಾತಿ ವಿಧಾನ:- 

ಬ್ಯಾಕ್‌ಲಾಗ್‌ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುವುದಿಲ್ಲ. ಈ ಹುದ್ದೆಗಳಿಗೆ 
ನೇಮಕಾತಿಯನ್ನು ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳು (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿ ತುಂಬದೇ 
ಇರುವ ಸ್ಥಾನಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001ರನ್ನ್ವಯ, ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯಲ್ಲಿ 
ಅಭ್ಯರ್ಥಿಗಳು ಗಳಿಸಲಾಗಿರುವ ಒಟ್ಟು ಅಂಕಗಳ ಶೇಕಡಾವಾರನ್ನು ಆಧರಿಸಿ 18 ವರ್ಷದಿಂದ 28 ವರ್ಷ ವಯೋಮಿತಿಯುಳ್ಳ (29 
ವರ್ಷದೊಳಗಿನವರು) ಅಭ್ಯರ್ಥಿಗಳ ಒಂದು ಜೇಷ್ಠತಾ ಪಟ್ಟಿಯನ್ನು ಹಾಗೂ 29 ವರ್ಷದಿಂದ 40 ವರ್ಷ ವಯೋಮಿತಿಯುಳ್ಳ ಅಭ್ಯರ್ಥಿಗಳ 
ಜೇಷ್ಠತಾ ಪಟ್ಟಿಯಲ್ಲಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು.(ಭಾಗ-"ಬಿ'ನಲ್ಲಿರುವ ಅಧಿಸೂಚನೆಯನ್ನು ಅವಲೋಕಿಸುವುದು) 


೫ ನೇಮಕಾತಿ ಪ್ರಾಧಿಕಾರಿಗಳು ದೃಢೀಕರಿಸಿ ನೀಡಿರುವ ಹುದ್ದೆಗಳ ವರ್ಗೀಕರಣದ ಅನ್ವಯ ಅನುಬಂಧ-01 ಮತ್ತು 02 ಹಾಗೂ 03ರಲ್ಲಿ ತೋರಿಸಿದೆ. 
ಅನುಬಂಧದಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ. 
ಪರೀಕ್ಷೋತ್ತರದ ನಂತರ (ಆಯ್ಕೆಪಟ್ಟಿ ಸಿದ್ದಪಡಿಸುವ ಅವಧಿಯೊಳಗೆ) ಸ್ವೀಕೃತವಾಗುವ ಹುದ್ದೆಗಳನ್ನೂ ಸಹ ಸೇರ್ಪಡೆ ಅಧಿಸೂಚನೆಯ ಮೂಲಕ 
ಅಧಿಸೂಚಿಸಲಾಗುವುದು. 


1. 


ಇ 


ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ: 03-07-2015. 


2. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 01-08-2015ರ ರಾತ್ರಿ 11.45 ಗಂಟೆ. 
3. ಪರೀಕ್ಷೆಯ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 03-08-2015 


ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ ಮಾತ್ರ. 


೨೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





ಅರ್ಜಿಗಳನ್ನು ON LINE ಮೂಲಕ ಭರ್ತಿ ಮಾಡಿ ಪರೀಕ್ಷಾ ಶುಲ್ಕವನ್ನು ಅಂಚೆ ಕಛೇರಿಯ ಕೆಲಸದ ವೇಳೆಯೊಳಗೆ ಕರ್ನಾಟಕ 
ರಾಜ್ಯದ ಯಾವುದೇ ಎಲೆಕ್ಟ್ರಾನಿಕ್‌ ಅಂಚೆ ಕಛೇರಿಗಳಲ್ಲಿ (€-Payment Post Offices Only) ಮಾತ್ರ ಸಂದಾಯ ಮಾಡಬಹುದಾಗಿರುತ್ತದೆ. 
ಶುಲ್ಕವನ್ನು ಪಾವತಿಸದೇ ಇರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

2 ಅಭ್ಯರ್ಥಿಗಳು ೦ನ LINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿಓದಿ ತಿಳಿದುಕೊಳ್ಳತಕ್ಕದ್ದು. 
ಹಂತ1:- ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್‌ಸೈಟ್‌ http://www.kpsc.kar.nic.in ಅನ್ನು ತೆರೆದ ಕೂಡಲೇ ಕಂಪ್ಯೂಟರ್‌ ಪರದೆಯ 
ಮೇಲೆ “ONLINE APPLICATION FOR ASSISTANTS/FIRST DIVISION ASSISTANTS / JUNIOR 
ASSISTANTS/SECOND DIVISION ASSISTANTS’ & ‘SECOND DIVISION ASSISTANTS BACKLOG’ & ALSO 
‘SENIOR ASSISTANT/JUNIOR ASSISTANT IN KFCS(L) EXAMINATION 2೦15 ಎಂದು ಮೂಡುತ್ತದೆ. ಆನ್‌ಲೈನ್‌ 
ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಪರೀಕ್ಷೆಗೆ ಸಂಬಂಧಿಸಿದ ಅಧಿಸೂಚನೆಯನ್ನು ಮತ್ತು ಸೂಚನೆಗಳನ್ನು ಕಡ್ಡಾಯವಾಗಿ ಓದತಕ್ಕದ್ದು 
ಮತ್ತು ಅಂತಿಮವಾಗಿ ನಿಯಮ ಮತ್ತು ಷರತ್ತುಗಳನ್ನು ಕೆಳಗಿನ ಚೆಕ್‌ಬಾಕ್ಸ್‌ ಅನ್ನು ಒತ್ತುವ ಮೂಲಕ ಒಪ್ಪಿಕೊಳ್ಳತಕ್ಕದ್ದು ಮತ್ತು Open 
Application Button ಅನ್ನು Press ಮಾಡಿ ಮುಂದುವರೆಯಬೇಕು. 


ಹಂತ 2 :- ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ಅರ್ಜಿಯನ್ನು ಭರ್ತಿಮಾಡಿದ ನಂತರ ನಮೂದಿಸಿದ ವಿವರಗಳನ್ನು 
ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸಿಕೊಂಡು, ಎಲ್ಲಾ ವಿವರಗಳು ಸರಿಯಾಗಿರುತ್ತವೆಯೆಂದು ಖಚಿತಪಡಿಸಿಕೊ೦ಡನ೦ತರ Preview 


Button ಅನ್ನು ಒತ್ತಿ ಮುಂದುವರೆಯಬೇಕು. 


ಹಂತ 3 :- ನಿಮ್ಮ ಅರ್ಜಿಯ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ಪೂರ್ವ ದರ್ಶನದ ಪುಟದಲ್ಲಿ £dit Button ಅನ್ನು ಒತ್ತಿ 
ನಿಮ್ಮ ಅರ್ಜಿಯಲ್ಲಿನ ವಿವರಗಳು ಸರಿ ಇರುವುದನ್ನು ಖಚಿತಪಡಿಸಿಕೊಂಡು, ನೀವು ಸ್ಕ್ಯಾನ್‌ ಮಾಡಿಟ್ಟುಕೊಂಡಿರುವ ಸಹಿಯೊಂದಿಗಿನ 
ಭಾವಚಿತ್ರವನ್ನು ಟplಂad ಮಾಡಲು Next Button ಅನ್ನು ಒತ್ತಿ. 


Note:- ಈ ಹಂತದಲ್ಲಿ ಪರದೆಯ ಮೇಲೆ ಮೂಡಲಾದ ಅಭ್ಯರ್ಥಿಯ Registration ID ಅನ್ನು ತಪ್ಪದೇ ಬರೆದಿಟ್ಟುಕೊಳ್ಳತಕ್ಕದ್ದು ಹಾಗೂ ಈ 
ಪ್ರತಿಯನ್ನು ಅಭ್ಯರ್ಥಿಯು ನೋಂದಾಯಿಸಿದ ಇ-ಮೇಲ್‌ ವಿಳಾಸಕ್ಕೆ ಒಂದು ಸ್ವಯಂಚಾಲಿತ ಇ-ಮೇಲ್‌ ಮೂಲಕ ಕಳುಹಿಸಲಾಗುವುದು. 


ಅಭ್ಯರ್ಥಿಯು Edit Application Button ಅನ್ನು ಒತ್ತಿ ಅವರ stration 1) ಮತ್ತು D೦B ಅನ್ನು ಬಳಸಿ ತಮ್ಮ ವಿವರಗಳನ್ನು 


ಅಪ್‌ಲೋಡ್‌ ಮಾಡಬಹುದು ಅಥವಾ ಅಪ್‌ಲೋಡ್‌ ಮಾಡಿದ ಮಾಹಿತಿಯನ್ನು ಬದಲಾಯಿಸಬಹುದು. 





ಹಂತ 4 :- ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಭ್ಯರ್ಥಿಯು ತನ್ನ ಇತ್ತೀಚಿನ ಭಾವಚಿತ್ರವನ್ನು ಒಂದು ಸ್ವಚ್ಛವಾದ ಬಿಳಿ ಹಾಳೆಯ 
ಮೇಲೆ ಲಗತ್ತಿಸಿ ಅದರ ಕೆಳಗೆ ಕಪ್ಪು ಶಾಯಿಯ ಸೈಚ್‌/ಮಾರ್ಕರ್‌/ಪೆನ್ನಿನಿಂದ ಸಹಿ ಮಾಡಿ (ಯಾವುದೇ ಕಾರಣಕ್ಕೂ ಭಾವಚಿತ್ರದ ಮೇಲೆ ಸಹಿ 
ಮಾಡಬಾರದು) ನಂತರ ಭಾವಚಿತ್ರ (Photಂ) ಮತ್ತು ಸಹಿಯನ್ನು (81878076) ಒಳಗೊಂಡಂತೆ ಈ ಕೆಳಗಿನ ಅಳತೆ ಪ್ರಕಾರ ಸ್ಕ್ಯಾನ್‌ 
ಮಾಡಿ ಇಟ್ಟುಕೊಂಡಿರತಕ್ಕದ್ದು. 


ಈ ಹಂತದಲ್ಲಿ ಸ್ಕ್ಯಾನ್‌ ಮಾಡಿಟ್ಟುಕೊಂಡಿರುವ ಸಹಿಯೊಂದಿಗಿನ ಭಾವಚಿತ್ರವನ್ನು ೫010೩6 ಮಾಡಿದ ನಂತರ Submit button 
ಮೇಲೆ ಕ್ಲಿಕ್‌ ಮಾಡತಕ್ಕದ್ದು. ಅಭ್ಯರ್ಥಿಯು ಈ ಹಂತದಲ್ಲಿ Submit button ಅನ್ನು ಒತ್ತಿದ ನಂತರ ತಮ್ಮ ಅರ್ಜಿಯಲ್ಲಿನ ಯಾವುದೇ 
ವಿವರವನ್ನು ಬದಲಾಯಿಸಲು ಸಾಧ್ಯವಿರುವುದಿಲ್ಲ. 





ಪಾಸ್‌ ಹೋರ್ಟ್‌ ಭಾವಚಿತ್ರ ಹಾಗೂ ಸಹಿ ಅಳತೆ 





ಪಾಸ್‌ ಹೋರ್ಟ್‌ ಭಾವಚಿತ್ರ ಹಾಗೂ ಸಹಿ ಅಳತೆ 

















35mm : 
File Size < 100 kb | : 
DPI Setting = 100 dpl {45mm | 
Image Scale = 100% | 
er ಸ್ಯ ಬ | 
ಸಹಿ 


Type = JPEG/JPG 

















Note:- ಅಭ್ಯರ್ಥಿ ಯು Photo & Sign Upload Button ಅನ್ನು ಒತ್ತಿ, ಅವರ Registration 1) ಮತ್ತು DOB ಅನ್ನು ಬಳೆಸಿ ತಮ್ಮ 
ಸಹಿಯೊಂದಿಗಿನ ಭಾವಚಿತ್ರವನ್ನು ಅಪ್‌ಲೋಡ್‌ ಮಾಡಬಹುದು ಅಥವಾ ತಪ್ಪಾದಲ್ಲಿ ಅದನ್ನು ಬದಲಾಯಿಸಬಹುದು. ಒಂದು ವೇಳೆ 


ಅಭ್ಯರ್ಥಿಯು ತಮ್ಮ ಸಹಿಯೊಂದಿಗಿನ ಭಾವಚಿತ್ರವನ್ನು ಅಪ್‌ಲೋಡ್‌ ಮಾಡದಿದ್ದರೆ ಅವರ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. 





ಹಂತ 5 :- ನಂತರ ಅರ್ಜಿ ಶುಲ್ಕವನ್ನು ಪಾವತಿಸುವುದಕ್ಕೆ Post Offices Challan Button ಅನ್ನು ಒತ್ತಿ Challan ಪ್ರತಿಯನ್ನು Download 
ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಇ-ಪಾವತಿ ಅಂಚೆ ಕಛೇರಿಗೆ ಹೋಗಿ, ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ, 
ಅಂತಿಮವಾಗಿ ಪೋಸ್ಟ್‌ ಆಫೀಸ್‌ ಸ್ಪಿಕ್ಕರ್‌ಅನ್ನು ನಿಮ್ಮ Challan ಪ್ರತಿಯ ಮೇಲೆ ಅಂಟಿಸುವುದರಿಂದ ನಿಮ್ಮ ಶುಲ್ಕ ಪಾವತಿಯನ್ನು 
ದೃಢಪಡಿಸಲಾಗುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೦೭ 





Note:- ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 03-08-2015 (ಅಂಚೆ ಕಛೇರಿಗಳ ಕೆಲಸದ ವೇಳೆಯೊಳಗೆ)ರ ನಂತರ 


ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. ಡಿ.ಡಿ. ಪೋಸ್ಟಲ್‌ ಆರ್ಡರ್‌, ಮನಿ ಆರ್ಡರ್‌ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಶುಲ್ನ ಸಂದಾಯ ಮಾಡದ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ. 





ಹಂತ 6 :- ಅಭ್ಯರ್ಥಿಯು ಅರ್ಜಿಯ ಮುದ್ರಣವನ್ನು ಪಡೆಯಲು ಅರ್ಜಿ ಶುಲ್ಕ ಪಾವತಿ ಮಾಡಿದ 24 ಗಂಟೆಯ ನಂತರ Pint 
Application Button ಅನ್ನು ಒತ್ತಿ, ಅವರ 688-8008 ID ಮತ್ತು 0೦೫ ಅನ್ನು ಬಳಸಿ ಅರ್ಜಿಯ ಪ್ರತಿಯನ್ನು ಪಡೆದುಕೊಳ್ಳಬಹುದು. 
ಅಭ್ಯರ್ಥಿಯು ಅರ್ಜಿಯ ಮುದ್ರಣವನ್ನು ಕಡ್ಡಾಯವಾಗಿ Download ಮಾಡಿಕೊಳ್ಳಬೇಕು ಹಾಗೂ ಆಯೋಗವು ಅಪೇಕ್ಷಿಸಿದಾಗ ಈ 
ಪ್ರತಿಯನ್ನು ಹಾಜರುಪಡಿಸಬೇಕು. 

ಅಭ್ಯರ್ಥಿಯು ಅರ್ಜಿ ಶುಲ್ಕ ಪಾವತಿ ಮಾಡಿದ 24 ಗಂಟೆಗಳ ನಂತರ ತಮ್ಮ ಅರ್ಜಿಯ ಪ್ರತಿಯನ್ನು (Printout) Download 
ಮಾಡಿಕೊಳ್ಳಲು ಸಾಧ್ಯವಾಗದಿದ್ದಲ್ಲಿ ಈ ಕೆಳಗಿನ ಅಂಕಣಗಳಲ್ಲಿ ತಮ್ಮ ಅರ್ಜಿ ಶುಲ್ಕ ಪಾವತಿಮಾಡಿದ ಮಾಹಿತಿಯನ್ನು (ಅಂದರೆ Post Office 
Name, Pincode, Receipt Number, Transaction Date) ಭರ್ತಿ ಮಾಡಿದ ನ೦ತರ Payment Status ಬಟನ್‌ ಅನ್ನು ಒತ್ತಬೇಕು. ಅದಾದ 


06 ಗಂಟೆಗಳ ನಂತರ ತಮ್ಮ ಅರ್ಜಿಯ ಪ್ರತಿಯನ್ನು Dಂwnlಂaa ಮಾಡಿಕೊಳ್ಳಬಹುದು. 


Note :- ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಪಾವತಿ ಮಾಡಿದ 24 ಗಂಟೆಗಳ ಒಳಗಾಗಿ ಯಾವುದೇ ಕಾರಣಕ್ಕೂ ತಮ್ಮ ಅರ್ಜಿಯ ಪ್ರತಿಯನ್ನು 


(Printout) Download ಮಾಡಿಕೊಳ್ಳಲು ಸಾಧ್ಯವಿರುವುದಿಲ್ಲ. 





2.1 ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಮಿಂಚಂಚೆ (ಇ-ಮೇಲ್‌) ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಜೊತೆಗೆ ಮತ್ತೊಂದು ಪರ್ಯಾಯ 
ಮಿಂಚಂಚೆ (ಇ-ಮೇಲ್‌) ವಿಳಾಸವನ್ನು ಸಹ ಒದಗಿಸತಕ್ಕದ್ದು. 


2.2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು 


2.3 ನಿಗದಿತ ಶುಲ್ಕವನ್ನು ಕರ್ನಾಟಕದ ಯಾವುದೇ ಎಲೆಕ್ಟಾನಿಕ್‌ ಅಂಚೆ ಕಛೇರಿಗಳಲ್ಲಿ ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ ಡಿ.ಡಿ. ಪೋಸ್ಟಲ್‌ 
ಆರ್ಡರ್‌, ಮನಿ ಆರ್ಡರ್‌ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ/ಸಮಯದ ನಂತರ 
ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. ಶುಲ್ಕ ಸಂದಾಯ ಮಾಡದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಸಲ್ಲಿಸತಕ್ಕದ್ದು. 


ತಾ 


ವಿಶೇಷ ಸೂಚನೆ: ೧೦8-186 ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ 
ಎದುರಾದಲ್ಲಿ ಸಹಾಯವಾಣಿ (lp line) No. 7259270641, 7899617835, 7899617836, 7899617837, 8197367453, 
9632320751 ಮೂಲಕ ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
ಅರ್ಜಿಗಳನ್ನು ಆನ್‌-ಲೈನ್‌ (0೫-100) (ಎಲೆಕ್ಟಾನಿಕ್‌ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನುಖುದ್ದಾಗಿ 
ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 


3. ಪರೀಕಾ ಶುಲ್ಕ;- 
ಎ ಇ” 





ಸಾಮಾನ್ಯ ಅರ್ಹತೆ, ಪ್ರವರ್ಗ 2(ಎ), 2(ಬಿ), 3(ಎ), 3(ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ ₹300/- 














ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-। ಮತ್ತು ಅಂಗವಿಕಲ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕ 25/- 





1) ಅಭ್ಯರ್ಥಿಗಳು ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೇ ಅರ್ಜಿ ಭರ್ತಿ ಮಾಡಲು 0೫8-1186 ನಲ್ಲಿ ನೀಡಿರುವ ಸೂಚನೆಗಳನ್ಹಯ ಭರ್ತಿ 
ಮಾಡತಕ್ಕದ್ದು. 

೧ಎ 

2) ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ಧ ಆಯೋಗವು ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳುವುದು. 

3) ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ 
ಇತರೆ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಶುಲ್ಕವನ್ನು ಸಂದಾಯ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 

4. ಅರ್ಹತಾ ಷರತ್ತುಗಳು: 
ಅ) ಭಾರತೀಯ ನಾಗರೀಕನಾಗಿರತಕ್ಕದು 


ಆ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ 
ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ 
ಅರ್ಹರಾಗುವುದಿಲ್ಲ. 

ಇ) ಅಭ್ಯರ್ಥಿಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 


ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 


೨೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





ಈ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ 
ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ 
ಮೂಲಕ ಸೀಮಿತವಾಗಿರುವುದಿಲ್ಲ. 


5. ಶೈಕ್ಷ ಣಿಕ ವಿದ್ಧಾರ್ಹತೆ:- 
ವ ರಿ 


ಅ) ಸಿವಿಲ್‌ ಸೇವೆಯಡಿಯ ಸಹಾಯಕರ / ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಮತ್ತು ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದಲ್ಲಿನ 
ಹಿರಿಯ ಸಹಾಯಕರ ಹುದ್ದೆಗಳಿಗೆ: 


ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಅಥವಾ ಸರ್ಕಾರವು 
ಅಂತಹ ಪರೀಕ್ಷೆಗೆ ಸಮಾನವೆಂದು ಅಂಗೀಕರಿಸಿದ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 


ಟಿಪ್ಪಣಿ: ಡಿಪ್ಲೊಮಾ, ಹಿಂದಿ ಸಭಾಗಳಿಂದ ಪಡೆದ ರತ್ನಾ, ವಿಶಾರದ, ಪಂಡಿತ್‌ ಇತ್ಯಾದಿ ವಿದ್ಯಾರ್ಹತೆಗಳನ್ನು ಪದವಿಗೆ 
ತತ್ನಮಾನವೆಂದು ಓ೦5 (Recruitment to the Ministerial Post) Rule 1978ರ ನಿಯಮಗಳಲ್ಲಿ 
ಅಧಿಸೂಚಿಸಿರುವುದಿಲ್ಲವಾದ್ದರಿಂದ, ಇವು. ಪದವಿಗೆ ಸಮಾನವಾಗುವುದಿಲ್ಲ. ಆದ್ದರಿಂದ ಈ ವಿದ್ಯಾರ್ಹತೆಯ 
ಅಭ್ಯರ್ಥಿಗಳು ಸದರಿ ಹುದ್ದೆಗೆ ಅರ್ಹರಾಗುವುದಿಲ್ಲ. 


ಆ) ಸಿವಿಲ್‌ ಸೇವೆಯಡಿಯ ಕಿರಿಯ ಸಹಾಯಕರ / ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಮತ್ತು ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ 
ನಿಯಮಿತದಲ್ಲಿನ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ಹುದ್ದೆಗಳಿಗೆ: 


ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ನಡೆಸುವ ಪದವಿ ಪೂರ್ವ ಪರೀಕ್ಷೆ ಅಥವಾ ತತ್ಸಮಾನ 
ವಿದ್ಯಾರ್ಹತೆಗಳಾದ ಐಟಿಐ ಮತ್ತು ಇತರೆ ಮೂರು ವರ್ಷದ ಡಿಪ್ಲೊಮೋ ಕೋರ್ಸ್‌. 


ಟಿಪ್ಪಣಿ: ಮುಕ್ತ ವಿಶ್ವವಿದ್ಯಾಲಯಗಳು ನಡೆಸುವ 10+2 ಪರೀಕ್ಷೆಯನ್ನು ಸದರಿ ಹುದ್ದೆಗೆ ನಿಗದಿತ ವಿದ್ಯಾರ್ಹತೆ ಎಂದು ಪರಿಗಣಿಸಲಾಗುವುದಿಲ್ಲ. 


ಸೂಚನೆ:- * (ಅ) ಮತ್ತು (ಆ) ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತ ವಿದ್ಯಾರ್ಹತೆಯ ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 


6. ಹುದ್ದೆಗಳ ವರ್ಗೀಕರಣ:- 


(ಅ) ಸಿವಿಲ್‌ ಸೇವೆಯಡಿಯ ಸಹಾಯಕರ / ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಮತ್ತು ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ 
ನಿಯಮಿತದಲ್ಲಿನ ಹಿರಿಯ ಸಹಾಯಕರ ಹುದ್ದೆಗಳಿಗೆ: 


ಈ ಹುದ್ದೆಗಳ ವರ್ಗೀಕರಣದ ವಿವರವನ್ನು ಅನುಬ೦ಧ-01ರಲ್ಲಿ ತೋರಿಸಿದೆ. 


(ಆ) ಸಿವಿಲ್‌ ಸೇವೆಯಡಿಯ ಕಿರಿಯ ಸಹಾಯಕರ / ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಮತ್ತು ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ 
ನಿಯಮಿತದಲ್ಲಿನ ಕಿರಿಯ ಸಹಾಯಕರ ಹುದ್ದೆಗಳಿಗೆ: 


ಈ ಹುದ್ದೆಗಳ ವರ್ಗೀಕರಣದ ವಿವರವನ್ನು ಅನುಬ೦ಧ-02ರಲ್ಲಿ ತೋರಿಸಿದೆ. 
(ಅ) ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ಹುದ್ದೆಗಳಿಗೆ : 
ಈ ಹುದ್ದೆಗಳ ವರ್ಗೀಕರಣದ ವಿವರವನ್ನು ಅನುಬಂಧ-03ರಲ್ಲಿ ತೋರಿಸಿದೆ. 


ಅನುಬಂಧದಲ್ಲಿ ತೋರಿಸಿರುವ ವಿವಿಧ ನೇಮಕಾತಿ ಪ್ರಾಧಿಕಾರಿಗಳಲ್ಲಿ ಖಾಲಿಯಿರುವ ಸಹಾಯಕರ/ಪ್ರಥಮ ದರ್ಜೆ ಸಹಾಯಕರ ಮತ್ತು ಕಿರಿಯ 
ಸಹಾಯಕರ/ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ, 
ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣದಲ್ಲಿ ಬದಲಾವಣೆಯಾದಲ್ಲಿ ಅಂದರೆ ಕಡಿಮೆಯಾದಲ್ಲಿ ತಿದ್ದುಪಡಿ ಮತ್ತು ಹೆಚ್ಚಾದಲ್ಲಿ ಸೇರ್ಪಡೆ ಅಧಿಸೂಚನೆಯ ಮೂಲಕ 
ಪ್ರಕಟಿಸಲಾಗುವುದು. ಅಂತಿಮವಾಗಿ ಆಯ್ಕೆ ಹಂತಕ್ಕೆ ಬರುವ ಅಭ್ಯರ್ಥಿಗಳಿಗೆ, ಅವರುಗಳು ಇಲಾಖಾ ಆದ್ಯತೆಯನ್ನು ನೀಡುವ ಸಲುವಾಗಿ ಅಂತಹ ಅಭ್ಯರ್ಥಿಗಳಿಗೆ 
ಮಾತ್ರ ಹುದ್ದೆಗಳ ವರ್ಗೀಕರಣವನ್ನು ಒದಗಿಸಲಾಗುವುದು. 


7. ವೇತನ ಶ್ರೇಣಿ :- 
(ಅ) ಸಿವಿಲ್‌ ಸೇವೆಯಡಿಯ ಸಹಾಯಕರ ಹುದ್ದೆಗಳಿಗೆ : 
೯ 16000-400-17200-450-19000-500-21000-600-24600-700-28800-800-29600 


(ಆ) ಸಿವಿಲ್‌ ಸೇವೆಯಡಿಯ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಮತ್ತು ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದಲ್ಲಿನ ಹಿರಿಯ 
ಸಹಾಯಕರ ಹುದ್ದೆಗಳಿಗೆ: 


ಕ್‌ 14550-350-15600-400-17200-450-19000-500-21000-600-24600-700-26700 


(ಇ) ಸಿವಿಲ್‌ ಸೇವೆಯಡಿಯ ಕಿರಿಯ ಸಹಾಯಕರ / ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಮತ್ತು ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ 
ನಿಯಮಿತದಲ್ಲಿನ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ಹುದ್ದೆಗಳಿಗೆ: 


ಕ್‌ 11600-200-12000-250-13000-300-14200-350-15600-400-17200-450-19000-500-21000 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೦೯ 





ಪಿಂಚಣಿ ಸೌಲಭ್ಯ 
1 ಸಿವಿಲ್‌ ಸೇವೆಯಡಿಯ ಸಹಾಯಕರು/ಪ್ರಥಮ ದರ್ಜೆ ಸಹಾಯಕರು ಮತ್ತು ಕಿರಿಯ ಸಹಾಯಕರು/ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ 
ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ಹುದ್ದೆಗಳಿಗೆ: ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ(ಎಸ್‌ಪಿಎಲ್‌) 04 ಪಿಇಟಿ 2005, 
ದಿನಾಂಕ:31.03.2006ರಂತೆ. 


2) ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದ ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರ ಹುದ್ದೆಗಳಿಗೆ ಸದರಿ ಪಿಂಚಣಿ 
ಸೌಲಭ್ಯ ಇರುವುದಿಲ್ಲ. 
8. ವಯೋಮಿತಿ:- ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
ಅ) ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು 
ಆ) ಗರಿಷ್ಠ ವಯೋಮಿತಿ : 

















ಸಾಮಾನ್ಯ ವರ್ಗ 35 ವರ್ಷ 
2ಎ,2ಬಿ.3ಎ,3ಬಿ 38 ವರ್ಷ 
ಪ.ಜಾ/ಪ.ಪಂ/ಪ್ರ-1 40 ವರ್ಷ 








ಅಭ್ಯರ್ಥಿಗಳ ಜನ್ಮ ದಿನಾಂಕವನ್ನು ಅವರ ಎಸ್‌.ಎಸ್‌.ಎಲ್‌.ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ವರ್ಗಾವಣೆ 
ಪ್ರಮಾಣ ಪತ್ರ (ಟಿ.ಸಿ) ಕ್ಯುಮುಲೇಟಿವ್‌ ರೆಕಾರ್ಡ್‌ನಲ್ಲಿ ನಮೂದಿಸಿರುವಂತೆ ಪರಿಗಣಿಸಲಾಗುವುದು. ಅವುಗಳನ್ನು ಹೊರತುಪಡಿಸಿ ಇತರೆ 
ಯಾವುದೇ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಈ ಮುಂದಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಈ ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು. 


> ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ 
ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು 
ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ 
ಗರಿಷ್ಠ ವಯೋಮಿತಿಯನ್ನು ಅವನು/ಅವಳು ಎಷ್ಟು ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ 


ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 


> ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ 


ಹಿಂದೆ ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ 
ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದಾರೋ ಅಷ್ಟು ವರ್ಷಗಳ ಅಥವಾ ಐದು ವರ್ಷಗಳ ಅವಧಿ ಅದರಲ್ಲಿ ಯಾವುದು 


ಕಡಿಮೆಯೋ ಅಷ್ಟು ವರ್ಷಗಳು. 


> ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಸಶಸ್ತದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 


ವಿವರಣೆ: (ಎ) ಮಾಜಿ ಸೈನಿಕ ಎಂದರೆ ಸಶಸ್ತದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯುದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ (ಯೋಧ 
ಅಥವಾ ಯೋಧರಲ್ಲದ ಹುದ್ದೆಗಳಲ್ಲಿ) ಸೇವೆ ಸಲ್ಲಿಸಿದ ವ್ಯಕ್ತಿ. ಆದರೆ ಡಿಫೆನ್ಸ್‌ ಸೆಕ್ಕುರಿಟಿಕೋರ್‌, ಜನರಲ್‌ ರಿಸರ್ವ್‌ ಇಂಜಿನೀಯರಿಂಗ್‌ ಘೋರ್ಸ್‌, 
ಲೋಕಸಹಾಯಕ ಸೇನಾ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ: ಮತ್ತು (ಬಿ) ಕೇಂದ್ರ ಸಶಸ್ತದಳಗಳಲ್ಲಿ ಸೇವೆ 
ಸಲ್ಲಿಸುವಾಗ ಹತರಾದ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು (ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು 
ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು 
ನೀಡಲಾಗುವುದಿಲ್ಲ. 


(ಅ) ಮೇಲ್ಕಂಡ ದಳದ ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 
ಅಥವಾ 


(ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ ಮತ್ತು 
ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಲ್ಲಿ ಬಿಡುಗಡೆಯಾದವನು 


ಅಥವಾ 
(ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿ೦ದ ಅ೦ತಹ ಸೇನೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ. 


ಅಥವಾ 


೨೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





(ಈ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದು ಹಾಕಿರುವ ಅಥವಾ 
ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ 
ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು. 

1. ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು 

2 ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 

3. ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು 

ಈ ಮೇಲ್ಕಂಡ ವರ್ಗದ ಅಭ್ಯರ್ಥಿಗಳು ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಿರುತ್ತಾರೆ. 
ವಿವರಣೆ: ಕೇಂದ್ರ ಸಶಸ್ತದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು 

ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವ ವರೆಗೆ ರಾಜ್ಯ ನಾಗರೀಕ ಸೇವೆ 
ಅಥವಾ ಹುದ್ದೆಗಳಿಗೆ ನೇಮಕ ಹೊಂದುವಂತಿಲ್ಲ. 

> ಅಭ್ಯರ್ಥಿಯು ನ್ಯಾಷನಲ್‌ ಕೆಡೆಟ್‌ ಕಾರ್ಪ್ಸ್‌ನಲ್ಲಿ ಪೂರ್ಣ ಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ 
ಅಂತಹ ಕ್ಯಾಡೆಟ್‌ ಪರಿವೀಕ್ಷಕನಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 

೫ ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು ಗ್ರಾಮಸಮೂಹ 
ಪರಿಶೀಲಕರಾಗಿ ಈಗ ಕೆಲಸಮಾಡುತ್ತಿದ್ದರೆ, ಅಥವಾ ಹಿಂದೆಯಿದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದಷ್ಟು 
ವರ್ಷಗಳು 
ಅಭ್ಯರ್ಥಿಯು ವಿಧವೆಯಾಗಿದ್ದಲ್ಲಿ 10 ವರ್ಷಗಳು 


ಅಭ್ಯರ್ಥಿಯು ಜೀತಕಾರ್ಮಿಕ ನಾಗಿದ್ದ ಪಕ್ಷದಲ್ಲಿ 10 ವರ್ಷಗಳ 
ಜೀತ ಕಾರ್ಮಿಕನಾಗಿದ್ದ ಅಭ್ಯರ್ಥಿಯು ವಯೋಮಿತಿ ಸಡಿಲಿಕೆ ಪಡೆಯಲು ಸದರಿ ಅಧಿನಿಯಮ ಅಥವಾ 1957ರ ಕರ್ನಾಟಕ 
ಜೀತಕಾರ್ಮಿಕ ಪದ್ಧತಿ (ರದ್ದಿಯಾತಿ) ಆದೇಶದ ಮೇರೆಗೆ ಜೀತ ಸಾಲವನ್ನು ಸಂದಾಯ ಮಾಡುವ ಹೊಣೆಯಿಂದ 
ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ ಮ್ಯಾಜಿಸ್ಟೇಟ್‌ರಿಂದ ಪಡೆದಿಟ್ಟುಕೊಂಡಿರತ್ಕದ್ದು. 
೫ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು 
9. ಸ್ಪರ್ಧಾತ್ಮಕ ಪರೀಕ್ಷೆ:- 
ಕರ್ನಾಟಕ ನಾಗರೀಕ ಸೇವೆಗಳು (ಲಿಪಿಕ ಹುದ್ದೆಗಳ ನೇಮಕಾತಿ) ನಿಯಮಗಳು 1978ರ ಮತ್ತು ತಿದ್ದುಪಡಿ ಅಧಿಸೂಚನೆಗಳನ್ಹಯ ನಡೆಸುವ ಈ 


ಪರೀಕ್ಷೆಯು ವಿವರಣಾತ್ಮಕ ಮತ್ತು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಪತ್ರಿಕೆಗಳನ್ನು ಹೊಂದಿರುತ್ತದೆ. 
9.1 ಸಹಾಯಕರ / ಪ್ರಥಮ ದರ್ಜೆ ಸಹಾಯಕ ಮತ್ತು ಕಿರಿಯ ಸಹಾಯಕರ/ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ 


ಸಹಾಯಕರ / ಪ್ರಥಮ ದರ್ಜೆ ಸಹಾಯಕ ಮತ್ತು ಕಿರಿಯ ಸಹಾಯಕರ/ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯು ಕೆಳಕಂಡ 
3 ಪತ್ರಿಕೆಗಳನ್ನು ಹೊಂದಿರುತ್ತದೆ. 





೫. 


ತ್ರಿಕೆ ವಿಷಯ ಅಂಕಗಳು ಪರೀಕ್ಷಾ ಅವಧಿ ಪರೀಕ್ಷಾ ವಿಧಾನ 


ನ್‌ 


ಪತಿಕೆ 1 ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 150 ಅಂಕಗಳು 1% ಗಂಟೆಗಳ ಅವಧಿ (ವಿವರಣಾತ್ಮಕ ಪತ್ರಿಕೆ/ Descriptive Type) 








(ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ/ Objective 
ಪತ್ರಿಕೆ 3 ಸಾಮಾನ್ಯ ಜ್ಞಾನ 100 ಅಂಕಗಳು | 1% ಗಂಟೆಗಳ ಅವಧಿ 
ಕ Multiple Choice Type) 





ಸಾಮಾನ್ಯ ಕನ್ನಡ/ ಸಾಮಾನ್ಯ (ವಸುನಿಷ ಬಹು ಆಯ್ಕೆ ಪತ್ರಿಕೆ/ Objective 
100 ಅಂಕಗಳು 1% ಗಂಟೆಗಳ ಅವಧಿ ಮ 
ಇಂಗ್ಲೀಷ್‌ Multiple Choice Type) 























ಪ್ರತಿಯೊಂದು ಪತ್ರಿಕೆಯನ್ನು 1% ಗಂಟೆ ಸಮಯದಲ್ಲಿ ಉತ್ತರಿಸಬೇಕಾಗುತ್ತದೆ. ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ/ಸಾಮಾನ್ಯ ಇಂಗ್ಲಿಷ್‌ 

ಈ ಎರಡು ಪತ್ರಿಕೆಗಳು “ವಸ್ತುನಿಷ್ಠ ಬಹು ಆಯ್ಕೆಯ /೦0]600%9 Multiple Choice Type” ವಿಧಾನದ್ಬಾಗಿದ್ದು, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು 

“ವಿವರಣಾತ್ಮಕ ಪತ್ರಿಕೆ/ Descriptive Type” ವಿಧಾನದ್ದಾಗಿರುವುದು. 

9.2 ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ (ನಿ)ದಲ್ಲಿನ ಹಿರಿಯ ಸಹಾಯಕರ ಮತ್ತು ಕಿರಿಯ ಸಹಾಯಕರ ಹುದ್ದೆಗಳನ್ನು ಕರ್ನಾಟಕ ಆಹಾರ 
ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ) (ಸಾಮಾನ್ಯ) ನಿಯಮಗಳು 
2014ರಡಿ ನಿರ್ದಿಷ್ಟಪಡಿಸಲಾದ ಮತ್ತು ಕರ್ನಾಟಕ ನಾಗರೀಕ ಸೇವೆಗಳು (ಲಿಪಿಕ ಹುದ್ದೆಗಳ ನೇಮಕಾತಿ) ನಿಯಮಗಳು 1978ರಡಿ ಸ್ಪರ್ಧಾತ್ಮಕ 
ಪರೀಕ್ಷೆಯು ಕೆಳಕಂಡ 3 ಪತ್ರಿಕೆಗಳನ್ನು ಹೊಂದಿರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೧೧ 














ಪತ್ರಿಕೆ ವಿಷಯ ಅಂಕಗಳು ಪರೀಕ್ಷಾ ಅವಧಿ ಪರೀಕ್ಷಾ ವಿಧಾನ 
(ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ/ Objective 
ಪತ್ರಿಕೆ 3 ಸಾಮಾನ್ಯ ಜ್ಞಾನ 100 ಅಂಕಗಳು | 1%ಗಂಟೆಗಳ ಅವಧಿ ಚ 
ಇ Multiple Choice Type) 
ಸಾಮಾನ್ಯ ಕನ್ನಡ/ ಸಾಮಾನ್ಯ (ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ/ Objective 
ಪತ್ರಿಕೆ 2 100 ಅಂಕಗಳು | 1% ಗಂಟೆಗಳ ಅವಧಿ 


ಇಂಗ್ಲೀಷ್‌ Multiple Choice Type) 








ಪತ್ರಿಕೆ 4 ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆ 80 ಅಂಕಗಳು 1/4 ಗಂಟೆಗಳ ಅವಧಿ 


(ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ/ Objective 


Multiple Choice Type) 




















ಈ ಮೇಲಿನ ಹುದ್ದೆಗಳ ನೇಮಕಾತಿಗಾಗಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮವನ್ನು ಅನುಬಂಧ-05 ಮತ್ತು ಅನುಬಂಧ-06ರಲ್ಲಿ 


ತೋರಿಸಲಾಗಿದೆ. 


ವಿಶೇಷ ಸೂಚನೆ:- ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ, ಅಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು ಮತ್ತು 


9.3. 


10. 


11. 


ಅನುಕಂಪ ಆಧಾರಿತ ನಿಯಮಗಳು ಅನ್ವಯವಾಗುವುದಿಲ್ಲ. ಅಲ್ಲದೇ ಸಿವಿಲ್‌ ಸೇವೆಯಡಿ ನಿರ್ದಿಷ್ಟಪಡಿಸಿರುವ ಕೆ.ಜಿ.ಐ.ಡಿ, ಜಿ.ಪಿ.ಎಫ್‌, 
ಸಮೂಹ ವಿಮೆ ಮತ್ತು ಇನ್ನಿತರ ಸೌಲಭ್ಯಗಳು ಸಹ ಲಭ್ಯವಾಗುವುದಿಲ್ಲ. 


ಕಡ್ಡಾಯ ಕನ್ನಡ ಪರೀಕ್ಷೆ ಲ (ಪಠ್ಯಕ್ರಮವನ್ನು ಅನುಬಂಧ-07ರಲ್ಲಿ ನೋಡತಕ್ಕದ್ದು) ಮೇಲ್ಕಂಡ ಹುದ್ದೆಗಳ ಆಯ್ಕೆಗೆ ಅರ್ಹರಾಗಲು ಅಭ್ಯರ್ಥಿಗಳಿಗೆ 
ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ ಪರೀಕ್ಷೆ ನಡೆಸಲಿದ್ದು, ಅದರಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ 
ಕಡ್ಡಾಯವಾಗಿ ತೇರ್ಗಡೆ ಹೊಂದಲೇಬೇಕು. ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. 
ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ ಪರಂತು ಎಸ್‌.ಎಸ್‌.ಎಲ್‌.ಸಿ ಅಥವಾ ಅದಕ್ಕೆ ತತ್ಸಮಾನವೆಂದು 
ಘೋಷಿಸಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್‌.ಎಸ್‌.ಎಲ್‌.ಸಿ.ಗಿ೦ತ ಮೇಲ್ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ 
ಭಾಷೆದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವಾಗಿ (ಆದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳಲ್ಲೊಂದಾಗಿರಬಾರದು) ಅಥವಾ ಮೇಲಿನ 
ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿದ್ದರೆ ಅಥವಾ ಲೋಕಸೇವಾ ಆಯೋಗದಿಂದ ಈ ಹಿಂದೆ ನಡೆಸಲ್ಪಟ್ಟ 
ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಬಗ್ಗೆ ವಿನಾಯಿತಿ 
ನೀಡಲಾಗುವುದು. 


ಯ ಕಾ 


ಪತ್ರಿಕೆಗಳನ್ನು ಮಾತ್ರ ಮೌಲ್ಯಮಾಪನ ಮಾಡಲಾಗುವುದು. ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳ ಸಾಮಾನ್ಯ 
ಕನ್ನಡ/ಸಾಮಾನ್ಯ ಇಂಗ್ಲೀಷ್‌ ಮತ್ತು ಸಾಮಾನ್ಯ ಜ್ಞಾನ ಪತ್ರಿಕೆಯ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ 


ಕಡ್ಡಾಯ ಕನ್ನಡ ಭಾಷಾ ಪರೀಕೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಸಾಮಾನ್ಯ ಕನ್ನಡ/ಸಾಮಾನ್ಯ ಇಂಗ್ಲೀಷ್‌ ಮತ್ತು ಸಾಮಾನ್ಯ ಜ್ಞಾನ 


ವಿ.ಸೂ:- ಪತ್ರಿಕೆ-2ರ ಸಾಮಾನ್ಯ ಕನ್ನಡ ಅಥವಾ ಇಂಗ್ಲೀಷ್‌ ಇವುಗಳಲ್ಲಿ ಯಾವುದಾದರೂ ಒಂದಕ್ಕೆ ಮಾತ್ರ ಉತ್ತರಿಸಬೇಕಿರುವುದರಿಂದ, ಅಭ್ಯರ್ಥಿಗಳು 
ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್‌ ಎದುರುಗಿರುವ ಎರಡು ವೃತ್ತಗಳಲ್ಲಿ ಅಥವಾ ವಿಷಯ ಸಂಕೇತಗಳಲ್ಲಿ ತಾವು ಉತ್ತರಿಸುವ ವಿಷಯದ 
ಎದುರಿನ ಒಂದು ವೃತ್ತ ಅಥವಾ ಸಂಕೇತವನ್ನು ನಮೂದಿಸತಕ್ಕದ್ದು. 


ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಆಯೋಗವು ನಿಗದಿಪಡಿಸುವ ಇತರೆ ಯಾವುದೇ ಕೇಂದ್ರಗಳಲ್ಲಿ ನಡೆಸಲಾಗುವುದು. 
ಅಭ್ಯರ್ಥಿಗಳು ಅರ್ಜಿಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಚಿಸುವ ಕೇಂದ್ರವನ್ನು ನಮೂದಿಸತಕ್ಕದ್ದು. ಆದರೂ, ತಾಲ್ಲೂಕು 
ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವ ಸನ್ನಿವೇಶ ಎದುರಾದಲ್ಲಿ ಅರ್ಜಿಯಲ್ಲಿ ಅಭ್ಯರ್ಥಿಗಳು ನೀಡಿರುವ ವಿಳಾಸವನ್ನಾಧರಿಸಿ ತಾಲ್ಲೂಕು ಕೇಂದ್ರಗಳಲ್ಲಿಯೂ ಸಹ 
ಪರೀಕ್ಷೆ ನಡೆಸಲಾಗುವುದು. ಪರೀಕ್ಷಾ ಕೇಂದ್ರವನ್ನು ನಿಗದಿಪಡಿಸುವುದು ಆಯೋಗದ ಅಂತಿಮ ತೀರ್ಮಾನವಾಗಿರುತ್ತದೆ. ಪರೀಕ್ಷೆಗಳ ದಿನಾಂಕವನ್ನು 
ಮುಂದೆ ಜಾಹೀರಾತು ಪಡಿಸಲಾಗುವುದು ಹಾಗೂ ಆಯೋಗದ ವೆಬ್‌ ಸೈಟ್‌ “http://kpsc.kar.nic.in” ನಲ್ಲಿ ಬಿತ್ತರಿಸಲಾಗುವುದು. ಪರೀಕ್ಷೆಗಳ 
ದಿನಾಂಕಗಳನ್ನು ಅಧಿಸೂಚಿಸಿದಾಗ ಪ್ರವೇಶ ಪತ್ರಗಳನ್ನು ಆಯೋಗದ ಅಂತರ್ಜಾಲದಿಂದ ಅಭ್ಯರ್ಥಿಗಳು ಡೌನ್‌ ಲೋಡ್‌ ಮಾಡಿಕೊಳ್ಳಬೇಕು. 
ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರತ್ಯೇಕವಾಗಿ ರವಾನಿಸಲಾಗುವುದಿಲ್ಲ. 


ನೇಮಕಾತಿ ವಿಧಾನ: 


ಕರ್ನಾಟಕ ನಾಗರೀಕ ಸೇವೆಗಳು (ಲಿಪಿಕ ಹುದ್ದೆಗಳ ನೇಮಕಾತಿ) ನಿಯಮಗಳು 1978 ಮತ್ತು ಅದರ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: 
ಡಿಪಿಎಆರ್‌ 90 ಎಸ್‌ಸಿಆರ್‌ 85 ದಿನಾಂಕ: 27-02-1992ರಂತೆ ಆಯೋಗವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ 
ಅಂಕಗಳ ಜೇಷ್ಠತೆ ಮತ್ತು ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ನಿಯಮಗಳನುಸಾರ ಇರುವ ಮೀಸಲಾತಿಯನ್ವಯ ಅಂತಿಮವಾಗಿ ಲಭ್ಯವಾಗುವ ಖಾಲಿ 
ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಆಯ್ಕೆ ಪಟ್ಟಿ ತಯಾರಿಸಲಾಗುವುದು. 


ವಿಶೇಷ ಸೂಚನೆ: ಈ ಮೇಲ್ಕಂಡ ಹುದ್ದೆಗಳ ಆಯ್ಕೆಗೆ ಮೌಖಕ ಪರೀಕ್ಷೆ ಇರುವುದಿಲ್ಲ. 


೨೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





12. ಪ್ರಮುಖ ಸೂಚನೆಗಳು: 
12.1. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು: 
ಜಾತಿ ಮೀಸಲಾತಿ ಕೋರಬಯಸುವ 


* ಪ.ಜಾ/ಪ.ಪಂ. ಅಭ್ಯರ್ಥಿಗಳು ನಮೂನೆ “ಡಿ' ರಲ್ಲಿ 


* ಪ್ರವರ್ಗ-1ರ ಅಭ್ಯರ್ಥಿಗಳು ನಮೂನೆ "ಇ” ನಲ್ಲಿ ಹಾಗೂ 

ಹ. 2ಎ, 2ಬಿ, 3ಎ, 3ಬಿ ಅಭ್ಯರ್ಥಿಗಳು ನಮೂನೆ "ಎಫ್‌' ನಲ್ಲಿ ಸಂಬಂಧಿತ ತಹಶೀಲ್ಬಾರರವರಿ೦ದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಈ ಪ್ರಮಾಣ ಪತ್ರವು, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿ ಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು ಹಾಗೂ 
ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. ಅಂದರೆ, ಹಿಂದುಳಿದ ವರ್ಗಗಳ ಪ್ರ-2ಎ, ಪ್ರ-2ಬಿ, ಪ್ರ-3ಎ ಮತ್ತು ಪ್ರ-3ಬಿ 
ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಪಡೆದ ದಿನಾಂಕದಿಂದ ಅರ್ಜಿಗಳನ್ನು ಸಲ್ಲಿಸಲು ನಿಗದಿ ಪಡಿಸಿದ ಕೊನೆಯ 
ದಿನಾಂಕದವರೆಗೆ 05 ವರ್ಷಗಳ ಅವಧಿಯಲ್ಲಿರಬೇಕು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ 
ನೀಡಲಾಗಿರುತ್ತದೆ. 


12.2. ಗ್ರಾಮೀಣ ಅಭ್ಯರ್ಥಿ: 


ತಾ. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳ ರೀತ್ಯಾ ಗ್ರಾಮೀಣ ಮೀಸಲಾತಿಗೆ 
ಒಳಪಡುವ ಪ್ರದೇಶಗಳಲ್ಲಿ 1 ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವವರು ಈ 
ಮೀಸಲಾತಿಯನ್ನು ಪಡೆಯಲು ಅರ್ಹರು. ಈ ಪ್ರಮಾಣ ಪತ್ರಗಳು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ 


ದಿನಾಂಕದಂದು ಸಿಂಧುವಾಗಿರಬೇಕು ಮತ್ತು ಪರಿಶೀಲನೆಯ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. 


ಸ್‌ ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, 2ಎ, 2ಬಿ, 3ಎ, 3ಬಿ ವರ್ಗಗಳಿಗೆ 
ಸೇರಿದ ಅಭ್ಯರ್ಥಿಗಳು ನಮೂನೆ 2 ರಲ್ಲಿ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಪಡೆದಿಟ್ಟು ಕೊಂಡಿರತಕ್ಕದ್ದು. 
ಸಾ 


ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-2ರ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರದ 
ಜೊತೆಗೆ ನಮೂನೆ-1 ರಲ್ಲಿ ಅವರು ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಶೀಲ್ದಾರ್‌ 
ರವರಿಂದ ಪಡೆದಿರತಕ್ಕದ್ದು. 

ಹಾ ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, 2ಎ, 2ಬಿ, 3ಎ, 3ಬಿ 


ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ 
ಮೀಸಲಾತಿಗೆ ಅನರ್ಹರಾಗುತ್ತಾರೆ. 


ಸೂಚನೆ: ಗ್ರಾಮೀಣ ಮೀಸಲಾತಿಗೆ ಸಂಬಂಧಿಸಿದಂತೆ ನಮೂನೆ-2ರ ಪ್ರಮಾಣ ಪತ್ರವನ್ನು ಅಭ್ಯರ್ಥಿಗಳು ತಾವು ವ್ಯಾಸಂಗ ಮಾಡಿದ ಶಾಲೆಯ 
ಮುಖ್ಯೋಪಾಧ್ಯಾಯರಿಂದ ಪಡೆದು ಅದಕ್ಕೆ ಸಂಬಂಧಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಪಡೆದಿರತಕ್ಕದ್ದು. 
12.3. ಕನ್ನಡ ಮಾಧ್ಯಮ ಅಭ್ಯರ್ಥಿ: 


ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧ ಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ 


ಸಹಿ ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
12.4. ಅಂಗವಿಕಲ ಅಭ್ಯರ್ಥಿ 


ಕರ್ನಾಟಕ ನಾಗರೀಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳೂ 1977ರ ಉಪನಿಯಮ 2(ಕೆ)(1) ರಲ್ಲಿ ನಿರ್ದಿಷ್ಟಪಡಿಸಿರುವ 
ಕ್ರಮ ಸಂಖ್ಯೆ i ರಿಂದ 111 ರವರೆಗಿನ(Blind, Low vision, Leprosy cured, Hearing impairment, Locomotor disability, Mental 
retardation & Mental illness) ವೈಕಲ್ಯತೆಯ ಶೇ.40ಕ್ಕೆ ಕಡಿಮೆಯಿಲ್ಲದಿರುವ ಅಂಗವಿಕಲ ವ್ಯಕ್ತಿಗಳು. 


ಅಂಗವಿಕಲರಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿನಾಂಕ: 19.11.2005ರ 
ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆಸಿಆಸುಇ 115 ಸೆನೆನಿ 2005ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ, ಅಂಗವಿಕಲತೆಯ ಬಗ್ಗೆ ಜಿಲ್ಲಾಮಟ್ಟದ 
ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ 
ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು ಪರಿಗಣಿಸುವುದಿಲ್ಲ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 74 ಸೆನೆನಿ 2006, ದಿನಾಂಕ: 30-10-2007ರಲ್ಲಿ ಅಂಧ/ದೃಷ್ಟಿ ಮಾಂದ್ಯ ಅಂಗವಿಕಲತೆಯ 
ಮೀಸಲಾತಿ ಕೋರಿದ್ದಲ್ಲಿ, ಆಯ್ಕೆ ಪ್ರಾಧಿಕಾರವಾದ ಆಯೋಗವು ವೈದ್ಯಕೀಯ ಸಮಿತಿಯನ್ನು ರಚಿಸಿ, ವೈದ್ಯಕೀಯ ಪರೀಕ್ಷೆಯಲ್ಲಿ ಅಂತಹ 
ಅಭ್ಯರ್ಥಿಗಳ ಅಂಧ/ದೃಷ್ಟಿ ಮಾಂದ್ಯತೆಯನ್ನು ಪರೀಕ್ಷಿಸಿ ಖಚಿತಪಡಿಸಿಕೊಳ್ಳಬೇಕೆಂದು ನಿರ್ದಿಷ್ಟಪಡಿಸಿದ್ದು, ಅದರಂತೆ ಆಯೋಗವು ಪರೀಕ್ಷಾ ಪೂರ್ವ 
ಅಥವಾ ಪರೀಕ್ಷೋತ್ತರದ ನಂತರ ನಡೆಸುವ ವೈದ್ಯಕೀಯ ಪರೀಕ್ಷೆಯ ಅಂತಿಮ ವರದಿಗೆ ಅಂಧ/ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳ ಮೀಸಲಾತಿಯು 
ಬದ್ಧವಾಗಿರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೧೩ 





12.5 ಯೋಜನಾ ನಿರಾಶ್ರಿತ ಅಭ್ಯರ್ಥಿ 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 23 ಸೆನೆನಿ 99, ದಿನಾ೦ಕ: 23-11-2000ರನ್ವಯ ಯೋಜನೆಗಳಿಂದ ನಿರ್ವಸಿತರಾದ 
(ಈ ನಿಯಮಗಳು ಜಾರಿಯಾಗುವ 20 ವರ್ಷಕ್ಕೆ ಮುನ್ನ ನಿರ್ವಸತಿತರಾದ ಕುಟುಂಬದ ಅಭ್ಯರ್ಥಿಗಳು ಈ ಮೀಸಲಾತಿಗೆ 
ಅನ್ವಯವಾಗುವುದಿಲ್ಲ) ಕುಟುಂಬದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಕೋರುವ ಅಭ್ಯರ್ಥಿಗಳು ಸಂಬಂಧಿಸಿದ ತಹಶೀಲ್ದಾರ್‌ 
ರವರಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 


ಸೂಚನೆ: 1) ಈ ಮೇಲಿನ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು ಹಾಗೂ 
ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 


2) ಈ ಮೇಲೆ ನಮೂದಿಸಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ನೀಡಲಾಗಿರುತ್ತದೆ. 
12.6 ಅನುಚ್ಛೇಧ 371(ಜೆ)ರಂತೆ ಹೈದರಾಬಾದ್‌ -ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ : 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಅರ್ಹತಾ ಪ್ರಮಾಣ ಪತ್ರಗಳ 
ನೀಡಿಕೆ) ನಿಯಮಗಳು 208ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 
ಅನುಬಂಧ-"ಎ'ರಲ್ಲಿ ಸೂಚಿಸಿರುವ ನಮೂನೆಯಲ್ಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರವಾದ ಸಂಬಂಧಪಟ್ಟ ಉಪ ವಿಭಾಗದ ಸಹಾಯಕ 
ಆಯುಕ್ತರಿಂದ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಹಿ, ಮೊಹರು ಮತ್ತು ಜಾರಿ ಮಾಡಿದ 
ದಿನಾಂಕದೊಂದಿಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ-08ರಡಿಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು 


ಹೊರತುಪಡಿಸಿ ಇತರೆ ಯಾವುದೇ ನಮೂನೆಯಲ್ಲಿ ಪಡೆಯಲಾದ ಅರ್ಹತಾ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು. 


13. ಅಭ್ಯರ್ಥಿಗಳು ON-LINE ಅರ್ಜಿ ಸಲ್ಲಿಸುವುದರಿಂದ ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಲು ಅವಕಾಶ ಇರುವುದಿಲ್ಲ. ಆದರೆ ಈ 
ಕೆಳಕಂಡ ಪ್ರಮಾಣ ಪತ್ರಗಳನ್ನು/ದಾಖಲಾತಿಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಅಂದರೆ, ದಿನಾಂಕ: 01-08-2015ರ 
ಒಳಗೆ ಪಡೆದಿರಬೇಕು ಇಲ್ಲವೇ ಸಿಂಧುವಾಗಿರಬೇಕು, ಹಾಗೂ ಆಯೋಗವು ಪರಿಶೀಲನೆಗಾಗಿ ಹಾಜರುಪಡಿಸಲು ಸೂಚಿಸಿದಾಗ ಅರ್ಜಿಯಲ್ಲಿ ನಮೂದಿಸಿರುವ 
ಮೀಸಲಾತಿಯ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಕೆಳಕಂಡಂತೆ ಕ್ರಮ ಕೈಗೊಳ್ಳಲಾಗುವುದು. 

1) ಕಡ್ಡಾಯವಾಗಿ ಹಾಜರು ಪಡಿಸಬೇಕಾದ ವಿದ್ಯಾರ್ಹತೆ/ ಜನ್ಮ ದಿನಾಂಕ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ : 
ಅಭ್ಯರ್ಥಿಯ ಅಭ್ಯರ್ಥಿತ್ಸವನ್ನು ರದ್ದುಪಡಿಸಲಾಗುವುದು. 

2) ವಿವಿಧ ಮೀಸಲಾತಿ ಕೋರಿ ಹಾಜರು ಪಡಿಸಬೇಕಾದ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ: ಆ ಮೀಸಲಾತಿಯನ್ನು 
ರದ್ದು ಪಡಿಸಿ ಸಾಮಾನ್ಯ ಅರ್ಹತೆಯಲ್ಲಿ ಅರ್ಹತೆಯನ್ನು ಹೊಂದಿದ್ದಲ್ಲಿ ಮಾತ್ರ, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಯೆಂದು 
ಪರಿಗಣಿಸಲಾಗುವುದು. 

13.1 ಕಡ್ಡಾಯವಾಗಿ ಹಾಜರುಪಡಿಸಬೇಕಾದ ಪ್ರಮಾಣ ಪತ್ರಗಳು : 


1. ಸಹಾಯಕರ / ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ, ಹಿರಿಯ ಸಹಾಯಕರ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯಾದ 
ಪದವಿಯ ಪ್ರಮಾಣ ಪತ್ರಗಳು ಅಥವಾ ತತ್ಸಮಾನ ವಿದ್ಯಾರ್ಹತೆಯ ಅಂಕಪಟ್ಟಿಗಳು. 
2. ಕಿರಿಯ ಸಹಾಯಕರ / ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯಾದ ಪದವಿ ಪೂರ್ವ 
ಶಿಕ್ಷಣ ಅಥವಾ ತತ್ಸಮಾನ ವಿದ್ಯಾರ್ಹತೆಯ ಅಂಕಪಟ್ಟಿಗಳು. 
3. ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ/ವರ್ಗಾವಣೆಯ 
ಪ್ರಮಾಣ ಪತ್ರ (ಟಿ.ಸಿ)/ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದೃತಭಾಗ (Extract of Cumulative 
Record) 
4. ವಿವಿಧ ಮೀಸಲಾತಿಗಳನ್ನು ಕೋರಿದ್ದಲ್ಲಿ, ಮೀಸಲಾತಿ ಪ್ರಮಾಣ ಪತ್ರಗಳು. 
13.2 ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಕೋರಿದ್ದಲ್ಲಿ ಹಾಜರುಪಡಿಸಬೇಕಾದ ಪ್ರಮಾಣ ಪತ್ರಗಳು : 
1. ಸೈನಿಕ ಸೇವೆಯಿಂದ ಬಿಡುಗಡೆಯಾದ /ಮುಕ್ತಿಹೊಂದಿದ ಬಗೆಗಿನ ಪ್ರಮಾಣ ಪತ್ರ 
ಟಿಪ್ಪಣಿ: ಮಾಜಿ ಸೈನಿಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಯಮಾನುಸಾರ ಅ ಮೀಸಲಾತಿಗೆ ಅರ್ಹರೆ? ಎಂಬುದನ್ನು ಹತ್ತಿರದ ಜಿಲ್ಲಾ 
ಸೈನಿಕ ಬೋರ್ಡ್‌ನಿಂದ ತಿಳಿದುಕೊಂಡು ಮೀಸಲಾತಿಯನ್ನು ಕೋರುವುದು ಸೂಕ್ತ. 
2. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ, ಪ್ರವರ್ಗ-3ಬಿ ಮೀಸಲಾತಿ ಅಭ್ಯರ್ಥಿಗಳು 
ನಮೂನೆ ಡಿ/ಇ/ಎಫ್‌ ನಲ್ಲಿ ತಹಶೀಲ್ದಾರ್‌ರವರಿಂದ ಪಡೆದಿರುವ ಪ್ರಮಾಣ ಪತ್ರ. 
3. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಅರ್ಜಿಯಲ್ಲಿನ ನಿಗದಿತ ಅಂಕಣವನ್ನು (Circle) ತುಂಬತಕ್ಕದ್ದು ಹಾಗೂ ಅವರ 
ಸೇವಾ ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ("No Objection’ Certificate) 
ಸಂಬಂಧಿತ ನೇಮಕಾತಿ ಪ್ರಾಧಿಕಾರದಿಂದ ದಿನಾಂಕ:01-08-2015ರ ಒಳಗೆ ಪಡೆದಿಟ್ಟುಕೊಂಡಿರಬೇಕು. 


4. ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣಪತ್ರ 


೨೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





14. 


15. 


16. 


5. ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-। ಮತ್ತು 2 ರಲ್ಲಿ 

6. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ 

7. ಅಂಗವಿಕಲ ಅಭ್ಯರ್ಥಿಗಳು ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರ. 

8. ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು, ವಿಧವೆಯರು, ಜೀತ ಕಾರ್ಮಿಕರು, ಗ್ರಾಮ ಸಮೂಹ ಪರಿಶೀಲಕರು ಮತ್ತು ಕ್ಯಾಡೆಟ್‌ ಪರಿವೀಕ್ಷಕರು 
ಇವರುಗಳು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರ. 


ಈ ಮೇಲಿನ ಅರ್ಹತೆ, ಮೀಸಲಾತಿ ಇತ್ಯಾದಿಗಳನ್ನು ಆಯೋಗವು ಕೂಲಂಕಷವಾಗಿ ಪರಿಶೀಲಿಸಿದ ನಂತರವೇ ಅಭ್ಯರ್ಥಿಗಳನ್ನು 
ಜೇಷ್ಠತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಪಕ್ರಿಯೆಗೆ ಪರಿಗಣಿಸಲಾಗುವುದು. 


ಪ್ರಮುಖ ಸೂಚನೆಗಳು: 


್ರ 


ಅಭ್ಯರ್ಥಿಗಳು ON-LINE ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳ ಆಧಾರದ ಮೇಲೆ ಅವರುಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು ಅರ್ಹರೆ 
ಎಂಬುದನ್ನು ಆಯೋಗವು ಪರಿಶೀಲಿಸಿ ಮೇಲು ನೋಟಕ್ಕೆ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶ ಪತ್ರಗಳನ್ನು ನೀಡುತ್ತದೆ. 
ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ 
ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. 


ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, ವಿದ್ಯಾರ್ಹತೆ, ಪರೀಕ್ಷಾ ಕೇಂದ್ರ ಹಾಗೂ 
ವಯೋಮಿತಿ ಸಡಿಲಿಕೆ, ಇತ್ಯಾದಿ ವಿವರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುವುದು ಹಾಗೂ ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ 


ಸಲ್ಲಿಸುವ ಯಾವುದೇ ಕೋರಿಕೆ ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 
ಅಪೂರ್ಣವಾಗಿರುವ, ಘೋಟೋ ಮತ್ತು ಸಹಿ ಮಾಡದೇ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


. ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿ ಸಲ್ಲಿಸಿದ ಅರ್ಜಿಯ ಒಂದು ಫೋಟೋ ಪ್ರತಿಯನ್ನು ಕಡ್ಡಾಯವಾಗಿ ತಮ್ಮೊಂದಿಗೆ ಇಟ್ಟುಕೊಳ್ಳಲು 


ಸೂಚಿಸಿದೆ. 


ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ಅಭ್ಯರ್ಥಿಗಳು ಲಿಖಿತ ಮೂಲಕ ಆಯೋಗದ ಗಮನಕ್ಕೆ ತರತಕ್ಕದ್ದು. 
ಈ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು ಯಾವುದೇ 
ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರವಹಿಸತಕ್ಕದ್ದು. 


ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 
























































ಸಾ.ಅ ಸಾಮಾನ್ಯ ಅರ್ಹತೆ GM General Merit 
ಪ.ಜಾ ಪರಿಶಿಷ್ಟ ಜಾತಿ 50 Scheduled Caste 
ಪ.ಪಂ ಪರಿಶಿಷ್ಟ ಪಂಗಡ ST Scheduled Tribe 
ಪ್ರ-1 ಪ್ರವರ್ಗ-1 Cat—1 Category - 1 
2ಎ ಪ್ರವರ್ಗ-2ಎ 2A Category - 2A 
2ಬಿ ಪ್ರವರ್ಗ-2ಬಿ 28 Category - 2B 
3ಎ ಪ್ರವರ್ಗ-3ಎ 3A Category - 3A 
3ಬಿ ಪವರ್ಗ-3ಬಿ 3B Category - 3B 
ಮಾ.ಸೈ ಮಾಜಿ ಸೈನಿಕ Ex-MP Ex-Military Person 
ಗ್ರಾಮೀಣ ಗ್ರಾಮೀಣ ಅಭ್ಯರ್ಥಿ Rural Rural Candidate 
ಕ.ಮಾ.ಅ ಕನ್ನಡ ಮಾಧ್ಯಮ ಅಭ್ಯರ್ಥಿ KMS Kannada Medium Student 
ಯೋ.ಅ ಯೋಜನಾ ನಿರಾಶ್ರಿತ ಅಭ್ಯರ್ಥಿ PDP Project Displaced Person 
ಅಂ.ವಿ. ಅಂಗವಿಕಲ PH Physically Handicapped Person 
ಹೈ.ಕ. ಹೈದರಾಬಾದ್‌-ಕರ್ನಾಟಕ HK. Hyderabad-Karnataka 








ಪ್ರವೇಶ ಪತ್ರ: 


ಆಯೋಗವು ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಕಳುಹಿಸುವುದಿಲ್ಲ. ಅಭ್ಯರ್ಥಿಗಳು ಸ್ವತಃ ಆಯೋಗದ ವೆಬ್‌ಸೈಟಿನಿಂದ ಪ್ರವೇಶ ಪತ್ರಗಳನ್ನು 
Down Load ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಪ್ರವೇಶ ಪತ್ರಗಳನ್ನು Down ೦೩d ಮಾಡಿಕೊಳ್ಳುವ ಅಂಶವನ್ನು ಪರೀಕ್ಷಾ ದಿನಾಂಕಕ್ಕೆ 
15 ದಿನಗಳ ಮುಂಚಿತವಾಗಿ ಪ್ರಕಟಿಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೧೫ 





17. ಆಯೋಗದೊಡನೆ ಪತ್ರ ವ್ಯವಹಾರ: 
ಆಯೋಗವು ಅಭ್ಯರ್ಥಿತ್ವದ ವಿಚಾರದಲ್ಲಿ ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ಆದಾಗ್ಯೂ ಪರೀಕ್ಷೆ ಗಾಗಿ ಪ್ರವೇಶ 
ಪತ್ರವನ್ನು ಡೌನ್‌ಲೋಡ್‌ ಮಾಡಿಕೊಳ್ಳುವಲ್ಲಿ ಸಮಸ್ಯೆ ಉಂಟಾದಲ್ಲಿ, ಸಹಾಯವಾಣಿ (Help line) No. 7259270641, 7899617835, 
7899617836, 7899617837, 8197367453, 9632320751 ಸಂಪರ್ಕಿಸತಕ್ಕದ್ದು ಅಭ್ಯರ್ಥಿಯು ಮಾಹಿತಿಗಾಗಿ ಸಂರ್ಪಕಿಸುವ ಸಮಯದಲ್ಲಿ ಈ 
ಹುದ್ದೆಗಳಿಗೆ ಸಲ್ಲಿಸಿದ ಅರ್ಜಿಯ ಕ್ರಮಸಂಖ್ಯೆ, ಜನ್ಮ ದಿನಾಂಕ, ಕೋರಿದ ಪರೀಕ್ಷಾ ಕೇಂದ್ರ ಇತ್ಯಾದಿ ವಿವರಗಳನ್ನು ನೀಡತಕ್ಕದ್ದು. 
18. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: 


ಕೇಂದ್ರ ಕಛೇರಿಯ ಮಾಹಿತಿ ಕೇಂದ್ರ: 080-30574957/ 080-30574901 

ಪ್ರಾಂತೀಯ ಕಛೇರಿ ಮೈಸೂರು ಕ 0821-2545956 

ಪ್ರಾಂತೀಯ ಕಛೇರಿ ಬೆಳಗಾವಿ ; 0831-2475345 

ಪ್ರಾಂತೀಯ ಕಛೇರಿ ಗುಲ್ಬರ್ಗಾ ಕ 08472-227944 

ಪ್ರಾಂತೀಯ ಕಛೇರಿ ಶಿವಮೊಗ್ಗ ಕ 08182-228099 

ಸಹಾಯವಾಣಿ (Help Line) ಶ್ವ 7259270641, 7899617835, 7899617836, 


7899617837, 8197367453, 9632320751 
19. ದುರ್ನಡತೆ : 


ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಹೊಂದಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆ ಮಾಚಿರುವನೆಂದು 
ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ 
ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯೋಗದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು 
ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತ: ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಆಯೋಗವು 
ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ ಪಡೆಯುವುದರಿ೦ದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 
ಮನೋಜ್‌ಕುಮಾರ್‌ ಮೀನಾ 
ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 
ಭಾಗ-"ಬಿ 
ಅಧಿಸೂಚನೆ 
ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ಹುದ್ದೆಗಳ ನೇರ ನೇಮಕಾತಿ 


ವಿಶೇಷ ಸೂಚನೆ: ಬ್ಯಾಕ್‌ಲಾಗ್‌ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿಯನ್ನು on-line ಸಿದ್ದಪಡಿಸಿದ್ದು($DABL) ಅದರಲ್ಲಿಯೇ ಅರ್ಜಿಯನ್ನು ಸಲ್ಲಿಸತಕ್ಕದ್ದು 


ಲ ಎ ಕಬ 
ಅನುಬಂಧ-03ರಲ್ಲಿನ ಬ್ಯಾಕ್‌ಲಾಗ್‌ ಹುದ್ದೆಗಳ ನೇಮಕಾತಿಯನ್ನು 2001ರ ವಿಶೇಷ ನೇಮಕಾತಿ ನಿಯಮಗಳಂತೆ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ 
ಒಟ್ಟು ಶೇಕಡವಾರು ಅಂಕಗಳು ಹಾಗೂ ವಯೋಮಿತಿಯ ಆಧಾರದಂತೆ ಮಾಡಲಾಗುವುದರಿಂದ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅ 


[so '್ರ 
ಯಾವುದೇ ಶುಲ್ಕವನ್ನು ಪಾವತಿಸುವಂತಿಲ್ಲ. 
ವಿಶೇಷ ನೇಮಕಾತಿ ನಿಯಮಗಳು 2001ರನ್ವಯ ಭರ್ತಿ ಮಾಡಲಾಗುವ ಬ್ಯಾಕ್‌ಲಾಗ್‌ ಹುದ್ದೆಗಳ ನೇಮಕಾತಿ ವಿಧಾನ:- 


ಅಭರ್ಥಿಗಳು ಸರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕಾಗಿರುವುದಿಲ್ಲ. ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳು(ಪರಿಶೀಷ್ಟ ಜಾತಿ ಮತ್ತು ಪರಿಶಿಷ್ಟ 


ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ತುಂಬದೇ ಇರುವ ಸ್ಥಾನಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001ರನ್ವಯ, ಮೇಲ್ಕಂಡ ಹುದ್ದೆಗಳಿಗೆ 
ನಿಗದಿಪಡಿಸಲಾದ ವಿದ್ಯಾರ್ಹತೆಯಲ್ಲಿ ಅಭ್ಯರ್ಥಿಗಳು ಗಳಿಸಲಾಗಿರುವ ಒಟ್ಟು ಅಂಕಗಳ ಶೇಕಡಾವಾರನ್ನು ಆಧರಿಸಿ 18 ವರ್ಷದಿಂದ 28 ವರ್ಷ 
ವಯೋಮಿತಿಯುಳ್ಳ (29 ವರ್ಷದೊಳಗಿನವರು) ಅಭ್ಯರ್ಥಿಗಳ ಒಂದು ಜೇಷ್ಠತಾ ಪಟ್ಟಿಯನ್ನು ಹಾಗೂ 29 ವರ್ಷದಿಂದ 40 ವರ್ಷ ವಯೋಮಿತಿಯುಳ್ಳ 
ಅಭ್ಯರ್ಥಿಗಳ ಜೇಷ್ಠತಾ ಪಟ್ಟಿಯಲ್ಲಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. 


ಶೈಕ್ಷ: ಣಿಕ ವಿದ್ಯಾರ್ಹತೆ:- 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕಂಡಿಕೆ-5(ಆ)ರಲ್ಲಿ ನಮೂದಿಸಲಾದ ಕನಿಷ್ಠ ವಿದ್ಯಾರ್ಹತೆಯನ್ನು 
ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೇ, ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದರೂ ಸಹ 
ಪರಿಗಣಿಸಲಾಗುವುದಿಲ್ಲ. ಮೇಲ್ಕಂಡ ಹುದ್ದೆಗಳಿಗೆ ಅಭ್ಯರ್ಥಿಗಳು ನಿಗದಿಪಡಿಸಿದ್ದ ವಿದ್ಯಾರ್ಹತೆಯಲ್ಲಿ ಗಳಿಸಲಾದ ಒಟ್ಟು ಅಂಕಗಳ ಶೇಕಡಾವಾರನ್ನು ಆಧರಿಸಿ 
ಜೈಷ್ಠತೆಯನುಸಾರ ಆಯ್ಕೆ ಮಾಡಲಾಗುವುದರಿಂದ ಅಭ್ಯರ್ಥಿಗಳು ಅರ್ಜಿಯಲ್ಲಿ ವಿದ್ಯಾರ್ಹತೆಯಲ್ಲಿ ಗಳಿಸಲಾದ ಒಟ್ಟು ಶೇಕಡಾವಾರು ಅಂಕಗಳನ್ನು ಸ್ಪಷ್ಟವಾಗಿ 
ನಮೂದಿಸತಕ್ಕದ್ದು. ತಪ್ಪಿದ್ದಲ್ಲಿ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. 


೨೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





ವಯೋಮಿತಿ:- 


ಕಂಡಿಕೆ-08ರಲ್ಲಿ ನಮೂದಿಸಿರುವಂತೆ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 
ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ನಿಗದಿತ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಹಾಗೂ ಈ ಕಂಡಿಕೆಯ ಮುಂದುವರಿದ ಭಾಗದಲ್ಲಿ 


ತಿಳಿಸಿರುವ ಸಂದರ್ಭಗಳಲ್ಲಿ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. 
ಉಳಿದಂತೆ ಜಾತಿ ಮೀಸಲಾತಿ, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿ, ಯೋಜನೆಗಳಿಂದ ನಿರಾಶ್ರಿತ ಅಭ್ಯರ್ಥಿ 
ಪ್ರಮಾಣ ಪತ್ರಗಳು ಹಾಗೂ ಅನ್ವಯಿಸುವ ಇನ್ನಿತರೆ ವಿವರಗಳನ್ನು ಕಂಡಿಕೆ-12.1 ರಿಂದ 12.5ರವರೆಗೆ ಮತ್ತು ಕಂಡಿಕೆ 13.1 ಮತ್ತು 13.2ರವರೆಗೆ ತಿಳಿಸಲಾಗಿದೆ. 


ಮನೋಜ್‌ಕುಮಾರ್‌ ಮೀನಾ 
ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 


ಅನುಬಂಧ-1 
ಸಹಾಯಕರು/ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ವರ್ಗೀಕರಣ 








































































































[1] ಕರ್ನಾಟಕ ಸರ್ಕಾರದ ಸಚಿವಾಲಯ, ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ-75 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕ:ಮಾ.ಅ ಯೋ.ಅ. ಅಂ.ವಿ. ಒಟ್ಟು 
3 2 3 4 5 6 7 8 9 
ಪ.ಜಾ. 02 04 03 01 ದ 3. ೫೫ )] 1] 
ಪ.ಪಂ 01 — ದ 01 ದ — ದ 02 
ಪ್ರ-1 — 01 01 01 ದ 3. 03 
ಪ್ರ-2(ಎ) 03 03 04 01 ದ 01 ೫೫೪] 13 
ಪ್ರ-2(ಬಿ) ದ ದ 01 ದ 01 ದ ದ 02 
ಪ್ರ-3(ಎ) ಹ 01 01 = 01 = 03 
ಪ್ರ-3(ಬಿ) ದ 02 02 ದ ದ 01 ದ 05 
ಸಾ.ಅ. 08 11 08 03 03 01 ೫೫೧] 36 
+0] 
ಒಟ್ಟು : 14 22 20 06 06 03 04 75 
ಶ್ರವಣದೋಷ, **ಚಲನವಲನ ವೈಕಲ್ಯ 
[2] ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ-03 
ಮೀಸಲಾತಿ ಆತರೆ ಮಹಿಳೆ ಗ್ರಾಮೀಣ ಮಾ.ಸೈ. | ಕ.ಮಾ.ಅ. | ಯೋ.ಅ ಅಂ.ವಿ. ಒಟ್ಟು 
3 2 ತಿ 4 5 6 7 8 9 
ಪ.ಜಾ. 01 ದ ದ ದ ದ ದ ದ 01 
ಪ.ಪಂ. 01 ದ - ದ ದ ದ ದ 01 
ಪ್ರವರ್ಗ-1 ದ ದ ದ ದ ದ ದ ದ - 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) ಖಿ ಷ್ಣ ಣಿ ಕ ಹ ೬ ಶೆ 
ಪ್ರ-3(ಬಿ) 
ಸಾ.ಅ 01 ದ ದ ದ ದ ದ ದ 01 
ಒಟ್ಟು 03 ಎ ಎ ಶಾ ಷಃ ನ ಹ 03 
































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೧೭ 































































































































































































ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ-18 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕ.ಮಾ.ಅ | ಯೋ.ಅ ಅಂ.ವಿ. ಒಟ್ಟು. 
2 3 4 5 6 7 8 9 

ಪ.ಜಾ. ದ 01 01 ದ ದ ದ +01 03 
ಪ.ಪಂ ದ ದ ದ ದ ದ ದ ದ — 
ಪ್ರವರ್ಗ-1 ದ 01 ದ ದ ದ ದ ದ 01 
ಪ್ರ-2(ಎ) ದ 01 02 ದ ದ ದ +01 04 
ಪ್ರ-2(ಬಿ) ದ 01 ದ ದ ದ ದ ದ 01 
ಪ್ರ-3(ಎ) 1 - - ಎ - ಎ - - 
ಪ್ರ-3(ಬಿ) ಎ ಫೆ ಷ್‌ ಫೆ ೬ ಎ 1 ಹ 
ಸಾ.ಅ. 01 03 02 01 01 01 ದ 09 
ಒಟ್ಟು. 01 07 05 01 01 01 02 18 

ಅಂ.ವಿ. - *ಅ೦ಧ/ದೃಷ್ಟಿಮಾಂದ್ಯ 

[3] ಅರಣ್ಯ ಇಲಾಖೆ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ-22 

ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾ.ಸೈ. ಕ.ಮಾ.ಅ. ಯೋ.ಅ. ಅಂ.ವಿ. ಒಟ್ಟು, 

1 2 3 4 5 6 7 8 9 
ಪ.ಜಾ. 01 01 01 ದ ದ ದ ದ 03 
ಪ.ಪಂ. 01 ದ — ದ — ದ ದ 01 
ಪ್ರವರ್ಗ-1 01 - ಎ - ಎ - ಎ 01 
ಪ್ರ-2(ಎ) 01 01 01 2 ಡೆ ತ 03 
ಪ್ರ-2(ಬಿ) 01 ಹ ತ ಡ್‌ ಹ ಹ ಹ 01 
ಪ-3(ಎ) 01 ದ ದ ದ ದ ದ ದ 01 
ಪ್ರ-3(ಬಿ) 01 ಈ ೭ 1 ಈ ಈ 01 
ಸಾ.ಅ. 03 03 03 01 ದ ದ *0] 1] 
ಒಟ್ಟು. 10 05 05 01 ದ ದ 1 22 

ಅಂ.ವಿ.- *ಅಂಧ/ದೃಷ್ಟಿಮಾಂದ್ಯ 

ಅರಣ್ಯ ಇಲಾಖೆ, ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ-140 

ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾ.ಸೈ. ಕ.ಮಾ.ಅ. ಯೋ.ಅ ಅಂ.ವಿ. ಒಟ್ಟು. 

1 2 3 4 5 6 7 8 9 
ಪ.ಜಾ. 05 06 05 02 01 01 *0] 21 
ಪ.ಪಂ. 01 02 01 ದ ದ ದ *0] 05 
ಪ್ರವರ್ಗ-1 01 02 02 ದ ದ ದ *0] 06 
ಪ್ರ.-2(ಎ) 05 06 05 02 01 01 x01 21 
ಪ್ರ-2ಬಿ) 01 02 02 ದ ದ ದ *0] 06 
ಪ-3(ಎ) 01 02 01 ದ ದ ದ *0] 05 
ಪ್ರ.-3(ಬಿ) 01 02 02 ದ ದ ದ *0] 06 
ಸಾ.ಅ. 14 21 18 07 03 03 #02 70 

3೫0] 
4೫೫ 

ಒಟ್ಟು. 29 43 36 11 05 05 11 140 

ಅಂ.ವಿ.- *ಅ೦ಧ/ದೃಷ್ಟಿಮಾಂದ್ಯ ** ಶ್ರವಣದೋಷ *೬೬* ಚಲನವಲನ ವೈಕಲ್ಯ 











ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


ಭಾಗ ೫ 








[4] ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ - 06 




































































































































































ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾಸ್ಫೈ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 3 4 5 6 7 8 9 
ಪ.ಜಾ. ದ 0] ದ pe | | ದ 01 
ಪ.ಪಂ ದ ದ ದ ದ ದ ದ ದ ದ 
ಪ್ರ-! 01 - - ಎ - ಎ - 01 
ಪ್ರ-2(ಎ) 01 ಎ ವ ಬೆ ವ ಎ ವ 01 
ಪ್ರ-2(ಬಿ) - - - - - - - - 
ಪ್ರ-3(ಎ) 
ಪ-3(ಬಿ) - - - - - - - - 
ಸಾ.ಅ ದ 0] 1 ದ ದ ದ *0] 03 
ಒಟ್ಟು 02 02 1 ದ ದ ದ 01 06 
ಅಂ.ವಿ.- *ಅ೦ಧ/ದೃಷ್ಟಿಮಾಂದ್ಯ 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳು - 46 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 02 02 02 3. ಈ ಈ *01 07 
ಪ.ಪಂ. 03 § ದ — ದ — ದ 03 
ಪ್ರ-1 01 01 ದ ದ — ದ — 02 
ಪ್ರ-2(ಎ) 01 02 02 ದ ಘಾ ದ *01 06 
ಪ್ರ-2(ಬಿ) 01 01 ದ ದ ದ ದ ದ 02 
ಪ್ರ-3(ಎ) 01 ದ ಎ ಎ ದ ದ ದ 01 
ಪ್ರ-3(ಬಿ) 01 ಎ ದ ದ ದ ದ | 01 
ಸಾ.ಅ 08 06 05 01 01 01 *0)2 24 
ಒಟ್ಟು 18 12 09 01 01 01 04 46 
ಅಂ.ವಿ.- *ಅ೦ಧ/ದೃಷ್ಟಿಮಾಂದ್ಯ 
[5] ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಬೆಂಗಳೂರು 
ಹೈದರಾಬಾದ್‌ ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ: 01 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾ.ಸೈ. ಕ.ಮಾ.ಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 01 ಡಾ ಹಾ ದ ದ ದ ದ 0] 
ಪ.ಪಂ | ಇ ದ ದ ದ ದ ದ ದ 
ಪ್ರವರ್ಗ-1 ದ ದ ದ ದ - ದ ದ ದ 
ಪ್ರ-2(ಎ) 
ಪ್ರ-2(ಬಿ) - - - - - - - - 
ಪ್ರ-3(ಎ) 
ಪ-3(ಬಿ) - - - - - - - - 
ಸಾ.ಅ ದ ದ - ದ ದ ದ ದ ದ 
ಒಟ್ಟು 01 ಹ = ಹ = ಹ = 01 
































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


೨೩೧೯ 








ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಬೆಂಗಳೂರು 


ಉಳಿದ ಮೂಲ ವೃಂದದ ಹುದ್ದೆಗಳು: 04 






























































































































































ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾ.ಸೈ. ಕ.ಮಾ.ಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 0] — ದ ದ — ದ ದ 01 
ಪ.ಪಂ ದ ದ ದ — ಡಿ ತ ಇ 
ಪ್ರವರ್ಗ-1 ದ - ದ ದ ದ ದ ದ ದ 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - ಜಃ 3 ಕ್ರ ಈ 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 02 ದ ದ ದ ದ — 03 
ಒಟ್ಟು 02 02 ತ ಇ ಹ ಸ ಹ 04 
[61 ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ-03 
ಮೀಸಲಾತಿ ಆತರೆ ಮಹಿಳೆ ಗ್ರಾಮೀಣ ಮಾ.ಸೈ. ಕ.ಮಾ.ಅ ಯೋ.ಅ. ಅಂ.ವಿ ಒಟ್ಟು, 
3 2 ತಿ 4 5 6 7 8 9 
ಪ.ಜಾ. 01 ದ ದ ದ — ದ — 01 
ಪ.ಪಂ 01 ಈ ಈ ವ್‌ = ಈ 01 
ಪ್ರವರ್ಗ-1 ದ ದ ದ ದ ದ ದ ದ ದ 
ಪ್ರ-2ಎ) | - - - - - - - - 
ಪ್ರಜ) | 
ಪ್ರ-3(ಎ) _ ಹ ಹ | 3 ಥಾ ದ ದ 
ಪ) |. - - - 7 ಫ್‌ ತ ¥ & 
ಸಾ.ಅ 01 ಹ ಈ _ ps ದ | 01 
ಒಟ್ಟು 03 ದ ಜಃ | ೭ ಬ ಈ 03 
[7] ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ: 91 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 ತಿ 4 5 6 7 8 9 
ಪ.ಜಾ. 01 ದ — ದ — ದ ದ 01 
ಪ.ಪಂ | | = ಇ ಇ ಇ = - 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - 
ಸಾ.ಅ ದ ದ ದ ದ ದ ದ ದ - 
ಒಟ್ಟು 01 | | ಹ | | | 01 
































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


ಭಾಗ ೫ 








ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಬೆಂಗಳೂರು 
ಉಳಿದ ಮೂಲ ವೃಂದಕ್ಕೆ ಮೀಸಲಿಡಲಾದ ಹುದ್ದೆಗಳ ಸಂಖ್ಯೆ: 07 

































































































































































ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. ದ — ದ — ದ — — ದ 
ಪ.ಪಂ ದ ದ ದ ದ ದ ದ ದ ದ 
ಪ್ರ-2(ಎ) ದ ದ 01 ತ ದ ಡೆ ದ 01 
ಪ್ರ-2(ಬಿ) 
ಪ-3(ಎ) 01 ದ — ದ ದ ದ ದ 01 
ಪ-(ಬಿ) 01 ಜಾ ಶ್ರ ತ | ಇ ತ 01 
ಸಾ.ಅ — 01 01 01 ದ ದ *01 04 
ಒಟ್ಟು 02 01 01 01 ದ ದ 01 07 
ಅಂ.ವಿ.- *ಅ೦ಧ/ದೃಷ್ಟಿಮಾಂದ್ಯ 
[8] ತೋಟಗಾರಿಕೆ ನಿರ್ದೇಶನಾಲಯ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ: 17 
ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾಸ್ಯ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 1 ಎ 1 ದ - ಈ ತ 2 
ಪ.ಪಂ. 1 ದ ದ ದ — ದ ದ 1 
ಪ್ರ-1 1 ದ ಎ - ಎ - ಎ 1 
ಪ್ರ-2(ಎ) 1 1 1 - 1 - ಎ 2 
ಪ್ರ-2(ಬಿ) 1 1 1 - - 1 
ಪ್ರ-3ಎ) ಡ್ಯ ಡೆ ವ ಡೆ ತ ಡೆ ತ 2 
ಪ-3(ಬಿ) - - - - - - - - 
ಸಾ.ಅ 2 3 3 1 ದ ದ *0] 10 
ಒಟ್ಟು 7 4 4 1 ದ ದ 1 17 
ಅಂ.ವಿ: * ಅಂಧ/ದೃಷ್ಟಿಮಾಂದ್ಯ 
ತೋಟಗಾರಿಕೆ ನಿರ್ದೇಶನಾಲಯ, ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ : 23 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 3 4 5 6 7 8 9 
ಪ.ಜಾ 2 ದ 1 ದ ದ ದ ದ 3 
ಪ.ಪಂ. ದ 1 ದ ದ ದ ದ ದ 1 
ಪ್ರ-1 - 1 ಎ ಕ 1 | - 1 
ಪ್ರ-2(ಎ) 1 2 ಎ ಡ್‌ - _ 3 
ಪ್ರ-2(ಬಿ) 1 1 ತ 1 ಹ - ಡ್‌ 1 
ಪ್ರ-3(ಎ) 1 1 ಶ್ರ ಜ್‌ ತ ತ ೭ 2 
ಪ-(ಬಿ) 1 2 ೬ ತ ಜಿ 2 3 
ಸಾ.ಅ 1 2 2 1 ಡೆ 1 x02 9 
ಒಟ್ಟು 6 8 5 1 1 1 2 23 
































ಅಂ.ವಿ: * ಅಂಧ/ದೃಷ್ಟಿಮಾಂದ್ಯ 








ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


೨೩೨೧ 








[9] ಅಲ್ಪಸಂಖ್ಯಾತರ ನಿರ್ದೇಶನಾಲಯ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ -05 

































































































































































ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾಸ್ಯ ಕಮಾಅ ಯೋಅ ಅಂ.ವಿ. ಒಟ್ಟು 
3 2 3 4 5 6 7 8 9 
ಪ.ಜಾ. 1 ದ ದ ದ ದ ದ ದ 1 
ಪ.ಪಂ 1 ದ — ದ ದ ದ ದ 1 
ಪ್ರ-! 1 ಹ ಇ ಹ 1 
ಪ್ರ-2(ಎ) | £3 ಈ ಷೆ ಹ ಹ ಘೆ £3 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 1 1 ೫ ಹ ಧ್ರ ಎ ಎ 2 
ಒಟ್ಟು 4 1 ತ ತ 1 ತ ಎ 5 
ಅಲ್ಪಸಂಖ್ಯಾತರ ನಿರ್ದೇಶನಾಲಯ, ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ - 29 
ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋಅ ಅಂ.ವಿ. ಒಟ್ಟು 
1 2 3 4 6 7 8 9 
ಪ.ಜಾ. 1 2 1 | | | *0] 5 
ಪ.ಪಂ 1 ದ ದ ದ ದ ದ ದ 1 
ಪ್ರ-1 1 - - ದ - - ದ 1 
ಪ್ರ-2(ಎ) 1 2 1 ಪ 1 ಎ *01 5 
ಪ್ರ-2(ಬಿ) 1 ಎ ಎ - ಎ ಎ ಎ 1 
ಪ್ರ-3(ಎ) 1 ಹ ತ ೭ _ ಹ ತ 1 
ಪ್ರ-3(ಬಿ) 1 ಸ 1 ಇ 1 
ಸಾ.ಅ 3 4 4 1 1 ದ *0] 14 
ಒಟ್ಟು 10 8 6 1 1 ದ 3 29 
ಅಂ.ವಿ: * ಅಂಧ/ದೃಷ್ಟಿಮಾಂದ್ಯ 
[10] ಅಬಕಾರಿ ಇಲಾಖೆ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ- 94 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 1 ದ ದ ದ ದ ದ ದ 1 
ಪ.ಪಂ. 1 ದ ದ ದ ದ ದ ದ 1 
ಪ-1 1 3 ಹ 5 ಡ್‌ ತ್ರ ಡ್‌ 1 
ಪ) | - - - - - - - - 
ಪಟ) | - - - - - - - - 
ಪ3(ಎ) | - - - - - - - - 
ಪ) | - - - - - - - - 
ಸಾ.ಅ 1 ಇ ಡಿ = = = 1 
ಒಟ್ಟು 4 ಚ | ಈ ನ ತೆ ತ್ತ 4 
































೨೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


ಭಾಗ ೫ 








[1] ಆಯುಷ್‌ ಇಲಾಖೆ, ಬೆಂಗಳೂರು 


ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ: 04 





ಮೀಸಲಾತಿ 


ಇತರೆ 


ಮಹಿಳೆ 



























































































































































ಗ್ರಾಮೀಣ ಮಾಸ್ಯ ಕಮಾಅ ಯೋಅ ಅಂ.ವಿ. ಒಟ್ಟು 
3 2 3 4 5 6 7 8 9 
ಪ.ಜಾ. ದ — ದ ದ ದ ದ ದ — 
ಪ.ಪಂ 1 ದ ದ ದ ದ ದ ದ 1 
ಪ್ರ-1 1 ೭ ಸ ೭ ಷಿ 2 ನ 1 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) 
ಪ್ರ-3(ಬಿ) - - - - - - - - 
ಸಾ.ಅ 1 1 1 - 1 - ಈ 2 
ಒಟ್ಟು 3 1 ಈ ಆ 2 ವ ವ 4 
[12] ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ, ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ -03 
ಮೀಸಲಾತಿ ಆತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. ದ ದ ದ ದ ದ ದ ದ — 
ಪ.ಪಂ. ದ ದ ದ ದ ದ ದ ದ — 
ಪ್ರ-2(ಎ) 2 ಜ್‌ ತ ಡ್‌ ಶಾ ಜ್‌ +01 01 
ಪ) | - - - - - - - - 
ಪ-3(ಎ) - - - - - - - - 
ಪ-3(ಬಿ) - - - - - - - - 
ಸಾ.ಅ | 01 01 ದ | | | 02 
ಒಟ್ಟು | 01 01 | | ದ 01 03 
ಅಂ.ವಿ. - *ಅ೦ಧ/ದೃಷ್ಟಿಮಾಂದ್ಯ 
[13] ಖಜಾನೆ ಇಲಾಖೆ 
ಬೆಂಗಳೂರು ವಿಭಾಗಕ್ಕೆ ಮೀಸಲಿಡಲಾದ ಹುದ್ದೆಗಳ ಸಂಖ್ಯೆಗಳು 116 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 02 05 04 02 01 01 *02 17 
ಪ.ಪಂ. ದ 01 02 ದ ದ ದ *0] 04 
ಪ್ರ-1 0] 02 0] | | ದ | 04 
ಪ್ರ-2(ಎ) 03 05 04 02 01 01 *01 18 
#40] 
ಪ್ರ-2(ಬಿ) 01 02 02 1 ತ - 1 05 
ಪ-3(ಎ) 01 02 01 | | | *0] 05 
ಪ್ರ(ಬಿ) 01 02 02 ಜ್‌ ೬ ಷು ತ 05 
ಸಾ.ಅ 12 17 15 05 03 03 *01 58 
x40] 
sk5k()] 
ಒಟ್ಟು 21 36 31 09 05 05 09 16 
































ಅಂ.ವಿ- * ಅಂಧ/ ದೃಷ್ಟಿಮಾಂದ್ಯ, ** - ಶ್ರವಣದೋಷ, 


kkk — ಚಲನವಲನವೈಕಲ್ಯ 








ಭಾಗ ೫ 


೨೩೨೩ 







































































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 
ಖಜಾನೆ ಇಲಾಖೆ 
ಮೈಸೂರು ವಿಭಾಗಕ್ಕೆ ಮೀಸಲಿಡಲಾದ ಹುದ್ದೆಗಳ ಸಂಖ್ಯೆಗಳು 90 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 02 03 03 02 01 01 x01 13 
ಪ.ಪಂ. | 0] 01 | | | *0] 03 
ಪ್ರ-1 ದ 0] 02 ದ | ದ ll 04 
ಪ್ರ-2(ಎ) 02 03 03 02 01 01 x01 13 
ಪ-2(ಬಿ) 01 01 02 ದ ದ ದ *0] 05 
ಪ್ರ-3ಎ) ಹ 01 01 - ಎ ಹ ೫೪0] 03 
ಪ್ರ(ಬಿ) 1 01 02 - ಸ ಈ +01 04 
ಸಾ.ಅ 09 13 12 05 02 02 *01 45 
+0] 
ಒಟ್ಟು 14 24 26 09 04 04 09 90 
ಅಂ.ವಿ- * ಅಂಧ/ದೃಷ್ಟಿಮಾಂದ್ಯ, ** - ಶ್ರವಣದೋಷ, ೬4% - ಚಲನವಲನವೈಕಲ್ಯ 
ಬೆಳಗಾವಿ ವಿಭಾಗಕ್ಕೆ ಮೀಸಲಿಡಲಾದ ಹುದ್ದೆಗಳ ಸಂಖ್ಯೆಗಳು 106 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 03 05 03 02 01 01 *0] 16 
ಪ.ಪಂ. ದ 02 0] ದ ದ ದ *0] 04 
ಪ್ರ-1 ದ 02 02 ದ | ದ x01 05 
ಪ್ರ-2(ಎ) 03 04 03 02 01 01 x01 15 
ಪ್ರ-2(ಬಿ) = 01 02 ಷ್ಟ ಹ್‌ - +01 04 
ಪ-3(ಎ) 01 02 01 ಇ | | *0] 05 
ಪ್ರ(ಬಿ) - 02 02 ಎ - ಎ +01 05 
ಸಾ.ಅ 1] 15 13 06 02 02 ೫0) 52 
xx] 
ಒಟ್ಟು 18 33 27 10 04 04 10 106 
ಅಂ.ವಿ - ೫ ಅಂಧ/ದೃಷ್ಟಿಮಾಂದ್ಯ, ** - ಶ್ರವಣದೋಷ, 4% - ಚಲನವಲನವೈಕಲ್ಯ 
ಕಲಬುರ್ಗಿ ವಿಭಾಗದ ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಮೀಸಲಿಡಲಾದ 
ಹುದ್ದೆಗಳು ಸಂಖ್ಯೆ : 76 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 3 4 5 6 7 8 9 
ಪ.ಜಾ. 03 5 03 02 01 ದ x01 15 
ಪ.ಪಂ. 01 01 ದ — ದ — ದ 02 
ಪ್ರ-1 | — 01 | ನ — 01 02 
ಪ್ರ-2(ಎ) ದ 03 04 01 01 ದ x01 10 
ಪ್ರ-2(ಬಿ) ವ 1 ವ ತ ವ +01 02 
ಪ್ರ-3ಎ) 1 01 01 1 - ಪ +01 03 
ಪ-(ಬಿ) 01 01 ಇ ಡ್‌ ತ +01 03 
ಸಾ.ಅ 04 13 10 04 02 02 01 39 
*01 
x40] 
sk5k()] 
ಒಟ್ಟು 8 25 20 07 04 02 10 76 
































ಅಂ.ವಿ.- * ಅಂಧ/ ದೃಷ್ಟಿಮಾಂದ್ಯ, **ಶ್ರವಣದೋಷ *೬* ಚಲನವಲನ ವೈಕಲ್ಯ 








ಭಾಗ ೫ 

































































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 
ಕಲಬುರ್ಗಿ ವಿಭಾಗದ ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆಗಳು ು: 13 

ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 

1 2 3 4 5 6 7 8 9 
ಪ.ಜಾ. ದ ದ ದ ದ ದ ದ ದ — 
ಪ.ಪಂ ದ ದ ದ ದ ದ ದ ದ — 
ಪ್ರ-1 01 1 ಎ ಎ - ಹ ಎ 01 
ಪ್ರ-2(ಎ) 02 01 ಎ ಎ ಎ ಎ ಎ 03 
ಪ-2(ಬಿ) 02 | | ದ ದ ದ ದ 02 
ಪ್ರ-3(ಎ) - - - - - ಎ - - 
ಪ್ರ-3(ಬಿ) 01 ೬ ತ 01 
ಸಾ.ಅ 04 0] 01 ದ ದ ದ ದ 06 
ಒಟ್ಟು 10 02 01 ದ ದ ದ ದ 13 

[14] ಕಾರ್ಬಾನೆಗಳು, ಬಾಯ್ದರುಗಳು ಮತ್ತು ಕೈಗಾರಿಕಾ ಸುರಕ್ಷತಾ ಸ್ಥಾಸ್ಥ್ಯ ಇಲಾಖೆ, ಬೆಂಗಳೂರು 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ- 02 

ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 

1 2 3 4 5 6 7 8 9 
ಪ.ಜಾ. 01 ದ — ದ — ದ — 01 
ಪ.ಪಂ ದ ದ ದ ದ ದ ದ ದ ದ 
ಪ್ರ-2(ಎ) 2 - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) 1 ಹ ಕ ಸ ಈ ಯ ರ ಟೂ 
ಪ-3(ಬಿ) - - - - - - - - 
ಸಾ.ಅ 01 ವ ದ — ದ ದ — 01 
ಒಟ್ಟು : 02 - - - - - - 02 

ಕಾರ್ಪಾನೆಗಳು, ಬಾಯ್ಲರುಗಳು ಮತ್ತು ಕೈಗಾರಿಕಾ ಸುರಕ್ಷತಾ ಸ್ಥಾಸ್ಕ್ಯ ಇಲಾಖೆ, ಬೆಂಗಳೂರು 
ಉಳಿದ ಮೂಲ ವೃಂದದ ಹುದ್ದೆಗಳ ಸಂಖ್ಯೆ-27 

ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 

1 2 3 4 5 6 7 8 9 
ಪ.ಜಾ. 01 01 02 ದ — ದ *01 05 
ಪ.ಪಂ ದ 01 ದ ದ ದ — ದ 01 
ಪ್ರ- ಎ 01 ಎ ಎ ಎ ಎ ಎ 01 
ಪ್ರ-2(ಎ) ಹ 01 02 ದ ದ ದ x01 04 
ಪ್ರ-2(ಬಿ) ಶ್ರ 01 ದ ದ | ದ ದ 01 
ಪ್ರ-3(ಎ) 01 ದ | ದ | ದ 01 
ಪ್ರ-3(ಬಿ) 01 ದ ಹ ದ ಹ ದ ದ 01 
ಸಾ.ಅ 01 04 03 02 01 01 *01 13 
ಒಟ್ಟು : 04 09 07 02 01 01 03 27 
































ಅಂ.ವಿ.- * ಅಂಧ/ ದೃಷ್ಟಿಮಾಂದ್ಯ 








































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೨೫ 
[15] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಾಗಲಕೋಟೆ 
ಹುದ್ದೆಗಳ ಸಂಖ್ಯೆ: 17 

ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 

1 2 3 4 5 6 7 8 9 
ಪ.ಜಾ. 01 01 ದ ದ ದ ದ ದ 02 
ಪ.ಪಂ — 01 ದ ದ — ದ ದ 01 
ಪ್ರ-2(ಎ) 01 01 01 ಎ ಜಃ ದ | 03 
ಪ್ರ-2ಬಿ) — 01 ದ — ದ — ದ 01 
ಪ್ರ-3(ಎ) | 01 | ಜೆ | | ದ 01 
ಪ್ರ-3(ಬಿ) ಹ 01 ಹ ಈ ಹ ದ ದ 01 
ಸಾ.ಅ 01 03 01 01 ದ ದ *0) 08 
ಒಟ್ಟು 03 09 02 01 — ದ 02 17 
ಅಂ.ವಿ.- * ಅಂಧ/ ದೃಷ್ಟಿಮಾಂದ್ಯ 

[16] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ 
ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳ ಸಂಖ್ಯೆ- 22 

ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 

1 2 3 4 5 6 7 8 9 
ಪ.ಜಾ. 01 01 01 ದ ದ — ದ 03 
ಪ.ಪಂ 01 ದ ದ ದ ದ ದ ದ 01 
ಪ್ರ-! 01 - ಎ - ಎ - ಎ 01 
ಪ್ರ-2(ಎ) 01 01 01 ಪ ಹ 5 ಈ 03 
ಪ್ರ-2(ಬಿ) 01 ಈ ಈ 1 ಶ್ರ 01 
ಪ್ರ-3(ಎ) 01 1 ಎ 1 ಎ 1 ಎ 01 
ಪ್ರ-3(ಬಿ) 01 ಡೆ ಎ 1 - 1 ಎ 01 
ಸಾ.ಅ 03 03 03 01 — ದ *0] 1] 
ಒಟ್ಟು 10 05 05 01 ದ ದ 01 22 
ಅಂ.ವಿ.- * ಅಂಧ/ ದೃಷ್ಟಿಮಾಂದ್ಯ 

[17] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಾಮರಾಜನಗರ 
ಹುದ್ದೆಗಳ ಸಂಖ್ಯೆ: 06 

ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 

1 2 3 4 5 6 7 8 9 
ಪ.ಜಾ. ದ 01 ದ ದ ದ ದ — 01 
ಪ.ಪಂ ದ ದ ದ ದ ದ ದ ದ ದ 
ಪ್ರ-2(ಎ) 01 ಹೆ ಹ ತ ಎ *01 02 
ಪ್ರ-2(ಬಿ) - - - - - - - - 
ಪ್ರ-3(ಎ) 
ಪ್ರ-3(ಬಿ) - - - - - - - - 
ಸಾ.ಅ ತ 01 01 ತ 01 ತೆ ಡೆ 03 
ಒಟ್ಟು ದ 03 01 ದ 01 ದ 01 06 
ಅಂ.ವಿ :*ಅ೦ಧ/ದೃಷ್ಟಿಮಾಂದ್ಯ 













































































































































































೨೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 
[18] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಮಗಳೂರು 
ಹುದ್ದೆಗಳ ಸಂಖ್ಯೆ: 17 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 01 01 | | | | ಇ 02 
ಪ.ಪಂ 2 01 ಹ - 2 ಈ 1 01 
ಪ್ರ-2(ಎ) 01 01 01 ಎ ಎ ಎ ಹ 03 
ಪ್ರ-2(ಬಿ) ಎ 01 - ಎ ಎ - ಎ 01 
ಪ್ರ-3(ಎ) ಎ 01 ಎ ಎ ಎ ಎ ಎ 01 
ಪ್ರ-3(ಬಿ) 01 ಜ್‌ = 5 01 
ಸಾ.ಅ 01 03 01 01 ದ ದ ೫0) 08 
ಒಟ್ಟು 04 09 02 01 ದ ದ 02 17 
ಅಂವ - *ಅ೦ಧ/ದೃಷ್ಟಿಮಾಂದ್ಯ **ಶ್ರವಣದೋಷ 
[19] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿತ್ರದುರ್ಗ 
ಹುದ್ದೆಗಳ ಸಂಖ್ಯೆ: 03 
ಮೀಸಲಾತಿ ಆತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. — — ದ — ದ — ದ — 
ಪ.ಪಂ ದ — ದ — ದ — ದ — 
ಪ್ರ-2(ಎ) - - - - - - - - 
ಪ್ರ-2(ಬಿ) ಹ 01 ದ ದ ದ ದ ದ 01 
ಪ್ರ-3(ಎ) - - - - - - - 
ಪ್ರ-3(ಬಿ) - - - - - - - - 
ಸಾ.ಅ § 01 ಪಾ ದ 3. 01 ದ 02 
ಒಟ್ಟು - 2 - - - 01 - 03 
[20] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ದಕ್ಷಿಣ ಕನ್ನಡ-ಮಂಗಳೂರು 
ಹುದ್ದೆಗಳ ಸಂಖ್ಯೆ: 06 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 ತಿ 4 5 6 7 8 9 
ಪ.ಜಾ. 01 § ನ ದ ಡಾ ದ ದ 0] 
ಪ.ಪಂ — ದ 01 — ದ ದ 3. 01 
ಪ್ರ-2(ಎ) 01 ದ ದ ದ ದ ದ ಎ 01 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - 
ಪ್ರ-3(ಬಿ) - - - - - - - - 
ಸಾ.ಅ ದ 01 01 ದ 01 ಇ ದ 03 
ಒಟ್ಟು 02 01 02 3. 01 ದ — 06 






































































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೨೭ 
[21] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ದಾವಣಗೆರೆ 
ಹುದ್ದೆಗಳ ಸಂಖ್ಯೆ: 16 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 01 01 — — — — — 02 
ಪ.ಪಂ — 01 — — — — ದ 01 
ಪ್ರ-2(ಎ) 01 01 01 ದ — ದ — 03 
ಪ್ರ-2(ಬಿ) 
ಪ್ರ-3ಎ) ತ 01 ಪ | ನ ಹ = 01 
ಪ-(ಬಿ) | 01 ಹ | ದ ತ ತ 01 
ಸಾ.ಅ 01 02 02 01 — — #02 08 
ಒಟ್ಟು 03 07 03 01 — — 02 16 
ಅಂ.ವಿ *ಅ೦ಧ/ದೃಷ್ಟಿಮಾಂದ್ಯ ಅಂಗವಿಕಲ ಅಭ್ಯರ್ಥಿ 
[22] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಧಾರವಾಡ 
ಹುದ್ದೆಗಳ ಸಂಖ್ಯೆ: 11 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 ವ 6 7 8 9 
ಪ.ಜಾ. — 01 — — — — *01 02 
ಪ.ಪಂ ದ ದ ದ ದ ದ ದ ದ — 
ಪ್ರ-2(ಎ) 1 01 01 - 1 1 +01 03 
ಪ್ರ-2(ಬಿ) - - - - - - - 
ಪ-3(ಎ) - - - - - - - - 
ಪ-(ಬಿ) 01 - 1 1 ತೆ - - 01 
ಸಾ.ಅ 01 01 01 01 01 — — 05 
ಒಟ್ಟು 02 03 02 01 01 — 02 11 
ಅಂ.ವಿ. :*ಅಂಧ/ದೃಷ್ಟಿಮಾಂದ್ಯ 
[23] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಗದಗ 
ಹುದ್ದೆಗಳ ಸಂಖ್ಯೆ: 05 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 ವ 6 7 8 9 
ಪ.ಜಾ. — — — — — — *01 01 
ಪ.ಪಂ ದ ದ ದ ದ ದ ದ ದ — 
ಪ್ರ-2(ಎ) ಎ ಚ 01 = = ಚ ಹ 01 
ಪ್ರ-2(ಬಿ) 
ಪ್ರ-3(ಎ) 
ಪ್ರ-3(ಬಿ) - - - - - - - - 
ಸಾ.ಅ 01 01 ಡೆ 01 ಈ ವ 03 
ಒಟ್ಟು 01 01 01 01 ಈ ಎ 01 05 
ಅಂ.ವಿ ಕ *ಅ೦ಧ/ದೃಷ್ಟಿಮಾಂದ್ಯ ಅಂಗವಿಕಲ ಅಭ್ಯರ್ಥಿ 













































































































































































೨೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 
[24] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಹಾಸನ 
ಹುದ್ದೆಗಳ ಸಂಖ್ಯೆ: 17 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 3 4 5 6 7 8 9 
ಪ.ಜಾ. ದ 0] 0] 01 ದ ದ ದ 03 
ಪ.ಪಂ ದ ದ ದ ದ ದ ದ ದ ದ 
ಪ್ರ- - - 01 - - - ಎ 01 
ಪ್ರ-2(ಎ) ಈ 01 01 01 _ ಎ ಡ್‌ 03 
ಪ್ರ-2(ಬಿ) 1 ಕ 01 ಕ ತ 1 ಶ್ರ 01 
ಪ್ರ-3(ಎ) ತ 01 ನ ಷೆ ಡೆ ಹ _ 01 
ಪ್ರ-3(ಬಿ) - - - - - - - - 
ಸಾ.ಅ 02 02 02 01 ದ ದ *0] 08 
ಒಟ್ಟು 02 05 06 03 | ದ 01 17 
ಅಂ.ವಿ.: *ಅ೦ಧ/ದೃಷ್ಟಿಮಾಂದ್ಯ 
[25] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಹಾವೇರಿ 
ಹುದ್ದೆಗಳ ಸಂಖ್ಯೆ: 20 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 ತಿ 4 5 6 7 8 9 
ಪ.ಜಾ. 01 01 01 ದ ದ ದ — 03 
ಪ.ಪಂ = 01 ದ ದ ಹ ದ ದ 0] 
ಪ್ರ-2(ಎ) 01 01 01 | ದ ಹ ಜು 03 
ಪ್ರ-2(ಬಿ) ಈ 01 ದ ದ | ದ ದ 01 
ಪ್ರ-3(ಎ) = 01 | | ಚ | | 01 
ಪ್ರ-3(ಬಿ) ಈ 01 2 ನ ಹ ಎ ಹ 01 
ಸಾ.ಅ 01 03 02 01 ದ 01 ೫0) 10 
ಒಟ್ಟು 03 09 04 01 _ 01 02 20 
ಅಂ.ವಿ. :*ಅಂ೦ಧ/ದೃಷ್ಟಿಮಾಂದ್ಯ 
[261 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕಾರವಾರ, ಉತ್ತರ ಕನ್ನಡ 
ಹುದ್ದೆಗಳ ಸಂಖ್ಯೆ - 16 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 ತಿ 4 5 6 7 8 9 
ಪ.ಜಾ. 0] 01 ಥಾ ಡ್‌ ಡ್ಯ ತ ತ್ಯ 02 
ಪ.ಪಂ 3. ಡ್‌ 01 ದ ವ ವ ಮ 01 
ಪ್ರ-2(ಎ) 01 ದ — 01 § ದ ದ 02 
ಪ್ರ-2(ಬಿ) ಜ್ಯ ವ 01 ದ ದ ದ ದ 01 
ಪ್ರ-3(ಎ) = | 01 ದ ದ ದ ದ 01 
ಪ್ರ-3(ಬಿ) ದ ದ 01 ದ ದ ಡ್‌ | 01 
ಸಾ.ಅ 01 02 02 01 01 01 08 
ಒಟ್ಟು 03 03 06 02 01 01 ದ 16 



































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


೨೩೨೯ 








[27] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕಲಬುರ್ಗಿ 


ಹುದೆಗಳ ಸಂಖ್ಯೆ: 12 
ಬ ಲ 































































































































































































ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. — — ದ — ದ — ದ — 
ಪ.ಪಂ 01 ದ ದ ದ — ದ ದ 0] 
ಪ್ರ-1 01 ಡ್‌ ಡೆ ಹ = = ಡೆ 01 
ಪ್ರ-2(ಎ) 01 ದ ಡೆ ದ ಡೆ ದ 01 
ಪ್ರ-2(ಬಿ) 01 ದ ಕ ಹ | ಶ್‌ | 01 
ಪ-3(ಎ) 01 ದ — ದ ದ ದ ದ 01 
ಪ-(ಬಿ) 01 ಜಾ ಶ್ರ ಷು | ತ ತ 01 
ಸಾ.ಅ 02 01 02 ದ — ದ *01 06 
ಒಟ್ಟು 08 01 02 ದ ದ ದ 01 12 
ಅಂ.ವಿ :*ಅಂಧ/ದೃಷ್ಟಿಮಾಂದ್ಯ 
[28] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೊಡಗು 
ಹುದ್ದೆಗಳ ಸಂಖ್ಯೆ: 14 
ಮೀಸಲಾತಿ ಆತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 01 ತ 01 - ಎ - - 02 
ಪ.ಪಂ ಎ 01 - 1 - 1 - 01 
ಪ್ರ-2(ಎ) 01 ಎ 01 - ಎ ಡೆ 02 
ಪ್ರ-2(ಬಿ) ತ 01 1 ಹ ತ ದ ತ 01 
ಪ್ರ-3ಎ) ಹ ಷು ಹ ಹ ತ ಹ ಕ 
ಪ-(ಬಿ) 01 1 - 1 1 ಚ 01 
ಸಾ.ಅ 0] 02 0] 0] ದ 0] *0] 07 
ಒಟ್ಟು 03 05 03 01 ದ 01 01 14 
ಅಂ.ವಿ *ಅ೦ಧ/ದೃಷ್ಟಿಮಾಂದ್ಯ 
[29] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕೋಲಾರ 
ಹುದ್ದೆಗಳ ಸಂಖ್ಯೆ: 19 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ 01 01 01 | ದ ದ ದ 03 
ಪ.ಪಂ. ದ 01 ದ ದ ದ ದ ದ 01 
ಪ್ರ-2(ಎ) 01 01 01 ಎ ಹ - ಹ 03 
ಪ್ರ-2(ಬಿ) ಚ 01 ವ ವ ವ ಪ ವ 01 
ಪ್ರ-3(ಎ) - 01 | | ಹ ಈ - 01 
ಪ-(ಬಿ) 3 01 ವ ಕ ಕ್ರ ಕ 01 
ಸಾ.ಅ 01 03 01 01 ದ 01 *02 09 
ಒಟ್ಟು 03 09 03 01 ಧ್‌ 01 02 19 
ಅಂ.ವಿ. : 


*ಅ೦ಧ/ದೃಷ್ಟಿಮಾಂದ್ಯ 













































































































































































೨೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 
[30] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮೈಸೂರು 
ಹುದ್ದೆಗಳ ಸಂಖ್ಯೆ: 29 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. 01 01 01 01 | ದ | 04 
ಪ.ಪಂ. | ದ 0] | | ದ | 01 
ಪ್ರ-1 - ಎ - - ಎ - +01 01 
ಪ್ರ-2(ಎ) 01 01 01 01 ದ ದ ದ 04 
ಪ್ರ-2(ಬಿ) ಜಿ 1 01 ಎ ಎ ತೆ *01 02 
ಪ್ರ-3(ಎ) ಎ - 01 ಎ ಎ - ಎ 01 
ಪ್ರ-3(ಬಿ) ಘ್‌ 01 - +01 02 
ಸಾ.ಅ 03 04 03 02 01 01 ದ 14 
ಒಟ್ಟು 05 06 09 04 01 01 03 29 
ಅಂ.ವಿ *ಅ೦ಧ/ದೃಷ್ಟಿಮಾಂದ್ಯ 
[31] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಮನಗರ 
ಹುದ್ದೆಗಳ ಸಂಖ್ಯೆ: 13 
ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. ದ 01 | ದ ದ ದ *0] 02 
ಪ.ಪಂ ದ ದ ದ ಸ ಫ್‌ ದ ದ ದ 
ಪ್ರ-2(ಎ) ಜಾ 01 01 1 ಜಃ ಎ *01 03 
ಪ್ರ-2(ಬಿ) - - - - - - - - 
ಪ್ರ-3(ಎ) 
ಪ್ರ(ಬಿ) 01 ದ ಹ - ಹ ವ ಹ 01 
ಸಾ.ಅ 01 02 02 01 01 ದ ದ 07 
ಒಟ್ಟು 02 04 03 01 01 ದ 02 13 
ಅಂ.ವಿ *ಅ೦ಧ/ದೃಷ್ಟಿಮಾಂದ್ಯ 
[32] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಶಿವಮೊಗ್ಗ 
ಹುದ್ದೆಗಳ ಸಂಖ್ಯೆ: 12 
ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. | | | 01 ಇ | ಇ 01 
ಪ.ಪಂ ಸ ತ ಡಾ ದ ಷಾ ತ ತ ದ 
ಪ್ರ-! - - 01 ದ - - - 01 
ಪ್ರ-2(ಎ) ಈ ಎ 01 01 1 ಎ 1 02 
ಪ್ರ-2(ಬಿ) ಎ ಎ 01 ಹ - ಎ ಎ 01 
ಪ್ರ-3(ಎ) 
ಪ್ರ(ಬಿ) ವ 01 = 1 ps 01 
ಸಾ.ಅ 01 02 02 01 ದ | 06 
ಒಟ್ಟು 01 02 06 03 | ದ ದ 12 



































೨೩೩೧ 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 
[33] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ತುಮಕೂರು 
ಹುದ್ದೆಗಳ ಸಂಖ್ಯೆ: 21 
ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾಸ್ಫೈ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 3 4 5 6 7 8 9 
ಪ.ಜಾ. 01 ದ ದ 01 ದ ದ ದ 02 
ಪ.ಪಂ | ದ 01 | | ದ | 01 
ಪ್ರ-! - - 01 - ಎ - ಎ 01 
ಪ್ರ-2(ಎ) 01 ಎ 01 01 ಹ ಎ 1 03 
ಪ್ರ-2(ಬಿ) ಎ ಎ 01 ಎ ಎ ಎ ಎ 01 
ಪ್ರ-3(ಎ) ಎ ಎ 01 ಎ ಎ ಎ ಎ 01 
ಪ್ರ(ಬಿ) _ 3 01 5 ಈ ಡೆ 01 
ಸಾ.ಅ 02 03 03 01 01 01 ದ 1] 
ಒಟ್ಟು 04 03 09 03 01 01 ದ 21 
[34] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಉಡುಪಿ 
ಹುದ್ದೆಗಳ ಸಂಖ್ಯೆ: 10 
ಮೀಸಲಾತಿ ಆತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 
ಪ.ಜಾ. ದ 01 01 ದ ಹ ದ ದ 02 
ಪ.ಪಂ. ಚ ದ ದ ದ ಗ ದ ದ ದ 
ಪ್ರ-1 - 01 ಎ - ಎ - ಎ 01 
ಪ್ರ-2(ಎ) ಡಿ 01 ಡಿ 2 ಎ ಜ್ರ 01 
ಪ್ರ-2(ಬಿ) 01 ಆ ಡೆ ಆ 01 
ಪ3(ಎ) | - - - - - - - - 
ಪ) | - - - - - - - - 
ಸಾ.ಅ ದ 02 01 | 01 01 ದ 05 
ಒಟ್ಟು ದ 06 02 ದ 01 01 ದ 10 
[35] ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಯಾದಗಿರಿ 
ಹೈದರಾಬಾದ್‌-ಕರ್ನಾಟಕ ಹುದ್ದೆಗಳ ಸಂಖ್ಯೆ: 04 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 3 4 5 6 7 8 9 
ಪ.ಜಾ. 01 ತ ಹ = ಈ ತೆ 01 
ಪ.ಪಂ. 01 ದ — = ಸ್‌ 7 gi | 
ಪ-೫ಎ) | - - - - - - - - 
ಪ) | - - - - - - - - 
ಪ3(ಎ) | - - - - - - - - 
ಪ) | - - - - - - - - 
ಸಾ.ಅ 01 01 ಎ ಎ ಎ 1 - 02 
ಒಟ್ಟು 03 01 ದ — ದ ಹ — 04 




































































































































































೨೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 
[36] ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದಲ್ಲಿ 
ಹಿರಿಯ ಸಹಾಯಕರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು :-23 ಹುದ್ದೆಗಳು 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
3 2 ತಿ 4 5 6 7 8 9 

ಪ.ಜಾ. 01 01 01 ದ ದ ದ *0] 04 

ಪ.ಪಂ. 01 ದ ದ ದ ದ ದ ದ 01 

ಪ್ರ-1 01 ದ - ದ - ದ - 01 
ಪ್ರ-2(ಎ) 01 01 01 1 1 - ಹ 03 
ಪ್ರ-2(ಬಿ) 01 ತ ತ ps ವ ಡೆ ೭ 01 
ಪ್ರ-3(ಎ) 01 ಡಿ ಹ ಹ 1 ಡೆ ಹ 01 
ಪ-(ಬಿ) 01 ಎ ಹ ಜಾ ವ 1 ಜಿ 01 

ಸಾ.ಅ 03 03 03 | | ದ *0] 1] 

ಒಟ್ಟು 10 5 05 ದ | ದ 2 23 
ಅಂ.ವಿ. : *ಅ೦ಧ/ದೃಷ್ಟಿಮಾಂದ್ಯ 

ಹೈದರಾಬಾದ್‌-ಕರ್ನಾಟಕ ವ್ಯಾಪ್ತಿ ಸ್ಥಳೀಯ ವೃಂದಕ್ಕೆ ಗುರುತಿಸಿರುವ ಹುದ್ದೆಗಳು - 08 ಹುದ್ದೆಗಳು 
ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾಸ್ಫೈ ಕಮಾಅ ಯೋ.ಅ. ಅಂ.ವಿ. ಒಟ್ಟು 
1 2 3 4 5 6 7 8 9 

ಪ.ಜಾ. 01 | ದ | | ದ ದ 01 
ಪ.ಪಂ 0] ದ ದ ದ ದ ದ ದ 01 
ಪ್ರ-1 01 - ದ - ದ - ದ 01 
ಪ್ರ-2(ಎ) 01 ಎ ಡೆ - 1 - ಎ 01 
ಪ್ರ-2(ಬಿ) - - - - - - 
ಪ-3(ಎ) - - - - - - - - 
ಪ-3(ಬಿ) - - - - - - - - 
ಸಾ.ಅ 01 01 01 ಇ | ದ *0] 04 
ಒಟ್ಟು 05 01 01 ದ ದ ದ 01 08 
ಅಂ.ವಿ. *ಅ೦ಧ/ದೃಷ್ಟಿಮಾಂದ್ಯ 








ವಿಶೇಷ ಸೂಚನೆ: ಈ ಮೇಲ್ಕಂಡ ಹುದ್ದೆಗೆ (ಕ್ರಮ ಸಂಖ್ಯೆ: 36) ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆಯ್ಕೆಗೊಂಡಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳು ಮತ್ತು ಅನುಕಂಪ ಆಧಾರಿತ ನಿಯಮಗಳು ಅನ್ವಯವಾಗುವುದಿಲ್ಲ ಮತ್ತು ಕೆ.ಜಿ.ಐ.ಡಿ, ಜಿ.ಪಿ.ಎಫ್‌ ಮತ್ತು ಸಮೂಹ ವಿಮೆ ಹಾಗೂ ಇನ್ನಿತರೆ 


ಸೌಲಭ್ಯಗಳು ಲಭ್ಯವಿರುವುದಿಲ್ಲ. 


1. 


ಅನುಬಂಧ-2 


ಮನೋಜ್‌ಕುಮಾರ್‌ ಮೀನಾ, ಭಾ.ಆ.ಸೇ 


ಕಾರ್ಯದರ್ಶಿ, 


ಕರ್ನಾಟಕ ಲೋಕಸೇವಾ ಆಯೋಗ. 


ಕಿರಿಯ ಸಹಾಯಕರು/ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು 
ಕರ್ನಾಟಕ ಸರ್ಕಾರ ಸಚಿವಾಲಯ, ಬೆಂಗಳೂರು :- 


ಉಳಿಕೆ ಮೂಲ ವೃಂದದ ಹುದ್ದೆಗಳು-176 









































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ ಒಟ್ಟು 
ಪ.ಜಾ. 5 8 7 2 1 1 Iss 114%. | 26 
ಪ.ಪಂ ದ 1 2 ದ 1 1 ದ 5 
ಪ್ರ-1 I 2 1 I ದ 1 I+ 7 
ಪ್ರ-2ಎ 6 8 7 3 1 1 Iss ls: | 28 














ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


೨೩೩೩ 















































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ ಒಟ್ಟು 
ಪ್ರ-2ಬಿ 2 2 1 I ದ 1 I+ 8 
ಪ-3ಎ I 2 1 I ಈ | I+ 6 
ಪ್ರ-3ಬಿ 2 3 2 | ಹ | I+ 9 
ಸಾ.ಅ 18 25 21 9 4 5 2% 1೫೬ 87 
Lsesksk 
ಯ 
ಒಟ್ಟು 35 51 42 18 7 10 13 176 











*ಅ೦ಗವಿಕಲ[ಅಂಧ/ದೃಷ್ಟಿಮಾಂದ್ಯ, ** ಶ್ರವಣ ದೋಷ, ** ಚಲನ ವಲನ ವೈಕಲ್ಯ, **೫*ಕುಷ್ಠರೋಗದಿಂದ 


ಗುಣಮುಖರಾದ/ಬುದ್ಧಿಮಾಂದ್ಯತೆ/ಮಾನಸಿಕ ಅಸ್ವಸ್ಥ) 
2. ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು:- 


ಹೈದರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳು-01 





















































































































































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 1 ದ — ದ — ದ — I 
ಪ.ಪಂ ದ — ದ ದ — ದ — ದ 
ಪ್ರ-2ಎ — ದ ದ ದ — ದ — ದ 
ಪ್ರ-2ಬಿ ದ ದ ದ ದ ದ ದ ದ ದ 
ಪ-3ಎ ದ — ದ ದ — ದ — ದ 
ಸಾ.ಅ ದ ದ ದ ದ ದ ದ ದ ದ 
ಒಟ್ಟು | ಈ ೫ ಘಃ ತ 1 ಜ್ಯ 1 
ಉಳಿಕೆ ಮೂಲ ವೃಂದದ ಹುದ್ದೆಗಳು-09 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. ದ 1 ದ ದ ದ ದ ದ 1 
ಪ.ಪಂ. | - ದ ದ ದ ದ ದ ದ ದ 
ಪ್ರ-ಎಎ | 1 - ದ — ದ - ದ 1 
ಪ್ರಎ (| - 1 ದ — ದ ದ ದ [ 
ಪ್ರಬಿ | - 1 ದ ದ - ದ ದ 1 
ಸಾ.ಅ 2 1 1 ದ ದ ತ I+ 5 
ಒಟ್ಟು 3 4 1 - ದ ದ 1 9 
x ಅಂಧ/ದೃಷ್ಟಿಮಾಂದ್ಯ 
3. ಖಜಾನೆ ಇಲಾಖೆ: 
ಬೆಂಗಳೂರು ವಿಭಾಗದ ಹುದ್ದೆಗಳು-68 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 2 3 2 | I 1 ದ 10 
ಪ.ಪಂ. § ದಾ 1 ದ ದ ದ Lx 2 
ಪ್ರ-1 ಹ 1 ದ ದ ದ - 1% 2 
ಪ್ರ-2ಎ 2 3 2 | I 1 ದ 10 
ಪ್ರ-2ಬಿ | - 1 1 ದ ಎ - 1% 3 
ಪ್ರಎ | - 1 1 ದ - ಎ 1% 
ಪ್ರ-ಬಿ ದ 1 2 ದ ದ ಎ 1% 
ಸಾ.ಅ 7 10 8 3 2 2 Ls 34 
Lsesksk 
ಒಟ್ಟು 1 20 17 5 4 4 7 68 



































*ಅಂಗವಿಕಲ(ಅಂಧ/ದೃಷ್ಟಿಮಾಂದ್ಯ), **ಅಂ.ವಿ.ಪ್ರವಣದೋಷ), ***ಅಂ.ವಿ..ಚಲನವಲನ ವೈಕಲ್ಯ) ಹುದ್ದೆಗಳು. 

































































































































































೨೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 
ಮೈಸೂರು ವಿಭಾಗದ ಹುದ್ದೆಗಳು -54 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 1 2 2 1 1 1 ದ 8 
ಪ.ಪಂ ದ ತ 1 = ದ ದ Ix 2 
ಪ್ರ-1 ದ 1 ದ ದ | ದ Ix 2 
ಪ್ರ-2ಎ 1 2 2 1 1 ಡಾ 3. 7 
ಪ್ರ-2ಬಿ ದ 1 1 ದ ಇ ದ Ix 3 
ಪ್ರ-3ಎ ದ ಷ್ಟ 1 ದ ದ ದ Ix 2 
ಪ್ರ-3ಬಿ ಎ 1 1 ಎ ಎ ಎ Ix 3 
ಸಾ.ಅ 5 8 7 3 2 1 I+ 27 
ಒಟ್ಟು 7 15 15 5 4 2 6 54 
*ಅಂಗವಿಕಲ(ಅಂಧ/ದೃಷ್ಟಿಮಾಂದ್ಯ), **ಅಂ.ವಿ.(ಶ್ರವಣದೋಪಷ), 
ಬೆಳಗಾವಿ ವಿಭಾಗದ ಹುದ್ದೆಗಳು -43 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 2 2 2 [ - ದ - 7 
ಪ.ಪಂ - 1 1 ಜಿ ದ ಚ 5 2 
ಪ್ರ-1 ಪ ದ 1 ವ ಎ 1 1 
ಪ್ರ-2ಎ 2 1 2 1 ಎ - - 6 
ಪ್ರ-2ಬಿ - 1 1 ಎ ಎ - ದ 2 
ಪ್ರ-3ಎ ಎ 1 1 ಈ - 1 1 2 
ಪ್ರ-3ಬಿ - 1 1 | ಜ್ಯ ಈ ೌ 2 
ಸಾ.ಅ. 4 6 ವಿ 2 1 2 I+ 21 
ಒಟ್ಟು 8 13 14 4 1 2 1 43 
*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ), 
ಕಲಬುರ್ಗಿ ವಿಭಾಗದ ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಹುದ್ದೆಗಳು -34 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. ಷ್‌ 2 2 ನ ಹಾ = I+ 5 
ಪ.ಪಂ 1 1 ದ — ಈ — ಖು ಲ 
ಪ್ರ-1 1 1 ಎ ಎ ಎ ಎ ಎ 2 
ಪ್ರ-2ಎ | 1 9 2 ದ ಎ ಎ Ix 6 
ಪ್ರ-2ಬಿ | - 1 ದ ಸ ಹ | ತ 1 
ಪ-ಎ | 1 ೬ ದ | | | ದ 1 
ಪ-3ಬಿ 1 ದ — ಫಿ ಡಿ - ೭ 1 
ಸಾ.ಅ. ಸಾ 6 5 2 1 1 I+ 16 
ಒಟ್ಟು 5 13 9 2 1 1 3 34 



































*ಅಂಗವಿಕಲ(ಅಂಧ/ದೃಷ್ಟಿಮಾಂದ್ಯ), **ಅಂ.ವಿ.(ಶ್ರವಣದೋಷ), 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೩೫ 





ಕಲಬುರ್ಗಿ ವಿಭಾಗದ ಉಳಿಕೆ ಮೂಲ ವೃಂದದ ಹುದ್ದೆಗಳು - 18 

































































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 5 ದ — ದ ದ — ದ 5 
ಪ.ಪಂ ದ — ದ ದ ದ — ದ — 
ಪ್ರ-2ಎ — ದ — ದ ದ — ದ — 
ಪ್ರ-2ಬಿ 3 | | ಜಿ ಎ ೭ 1 3 
ಪ-3ಎ ದ — ದ ದ ದ — ದ — 
ಸಾ.ಅ 10 = ದ - ಎ ಡೆ ಆ 10 
ಒಟ್ಟು 18 ದ ದ - ಎ ದ z 18 

4. ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬೆಂಗಳೂರು:- 


ಹೈದರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳು -09 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 

































































ಪ.ಜಾ. ದ — 1 ದ ದ — ದ 1 
ಪ.ಪಂ ದ — ದ ದ ದ — ದ ದ 
ಪ್ರ-1 1 | - ಎ - ದ ಹ 1 
ಪ್ರ-2ಎ 1 1 - ಎ - ದ ಡಿ 2 
ಪ್ರಎ 1 ದ _ - ದ ಷ್ಟ ಆ 1 
ಸಾ.ಅ. 1 2 ವ ತ ಫೆ I+ 4 
ಒಟ್ಟು 3 2 3 1 1 ಈ 1 9 
*ಅ೦ಗವಿಕಲ(ಅಂದ/ದೃಷ್ಟಿಮಾಂದ್ಯ ಲ್ಯ 


ಉಳಿಕೆ ಮೂಲ ವೃಂದದ ಹುದ್ದೆಗಳು-116 



































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 6 6 4 1 I § I+ 19 
ಪ.ಪಂ I I ದ | 3. — 4 
ಪ್ರ-1 1 1 1 ದ ದ ದ 1% 4 
ಪ್ರ-2ಎ 3 5 4 1 I ದ I+ 15 
ಪ್ರ-2ಬಿ | 2 1 1 ದ - ದ 1% ಭ್ರ 
ಪ್ರ-3ಎ 1 1 1 ದ ದ ದ 1% 4 
ಪ್ರ-ತ3ಬಿ | 2 2 1 ದ - ದ 1% 6 
ಸಾ.ಅ. 18 17 13 4 2 2 2% 59 

xs 

ಒಟ್ಟು 35 34 26 6 4 2 9 16 
































*ಅಂಗವಿಕಲ (ಅಂಧ/ದೃಷ್ಟಿಮಾಂದ್ಯ) **ಅಂಗವಿಕಲ(ಶ್ರವಣದೋಷ) 


5. ತೋಟಗಾರಿಕೆ ನಿರ್ದೇಶನಾಲಯ, ಲಾಲ್‌ಬಾಗ್‌, ಬೆಂಗಳೂರು:- 
ಹೈದರಾಬಾದ್‌ ಕರ್ನಾಟಕ ವೃಂದದ ಹುದ್ದೆಗಳು-16 


ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
- 1 = ಪ = = 1 








| 








I 
FE 
| 
































4೫/೫ 
೨ 
I 





೨೩೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


ಭಾಗ ೫ 








ಇತರೆ 


ಮಹಿಳೆ 


ಗ್ರಾಮೀಣ 


ಕ.ಮಾ.ಅ. 


ಯೋ.ಅ. 


ಅಂ.ವಿ 





1 


1 


1 





1 





1 








2 


3 


3 


10 











5 





4 





5 

















16 








*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) 


6. ಕಾರ್ಲಾನೆಗಳು, ಬಾಯ್ಲರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾಸ್ಥ್ಯ ಇಲಾಖೆ, ಬೆಂಗಳೂರು:- 


ಹೈದರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳು-02 





ಇತರೆ 


ಮಹಿಳೆ 


ಗ್ರಾಮೀಣ 


ಕ.ಮಾ.ಅ. 


ಯೋ.ಅ. 


ಅಂ.ವಿ 





9 








I 
TU 


UAH 
a 
೨ 





(1 
ಗು 
8 





I 
`ಓ 
ಡೆ 





(೬ (0೬ 
ಕ 
8 





(4 
ಹಿ 
ಣಿ 





3 
G 





ಈ 
ಜ್‌ 



































ಉಳಿಕೆ ಮೂಲ ವೃಂದದ ಹುದ್ದೆಗಳು-08 





ಮಹಿಳೆ 


ಗ್ರಾಮೀಣ 


ಕ.ಮಾ.ಅ. 





9 








w]e 
ತ 
೨ 


| 
ಸ 





(4 
ಗು 
2 





(4 
ಗ 
8 





(4 
ಕು 
ಥ್ರ 





(4 
ಕ 
ಣಿ 





3 
@ 








ಸ 
ಜ್‌ 
































7. ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಮೈಸೂರು: 


ಸತ್ರ 


ಉಳಿಕೆ ಮೂಲ ವೃಂದದ ಹುದ್ದೆಗಳು-02 





ಇತರೆ 


ಮಹಿಳೆ 


ಗ್ರಾಮೀಣ 


ಕ.ಮಾ.ಅ. 


ಯೋ.ಅ. 


ಅಂ.ವಿ 





9 








I 
[LR 


4೫/೫ 
೨ 





ಗ 
8 





I 
[N9) 
ಸಿ 


(EL EL 















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೩೭ 





8. ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ, ಬೆಂಗಳೂರು:- 
ಹೈದರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳು -03 






























































































































































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 1 ದ — ದ — ದ ದ I 
ಪ.ಪಂ 1 ದ — ದ — ದ ದ I 
ಪ್ರ-2ಎ ದ — ದ — ದ ದ ದ ದ 
ಪ್ರ-2ಬಿ ದ — ದ ದ — — ಎ — 
ಪ್ರ-3ಎ ದ — ದ — ದ ದ ದ ದ 
ಪ್ರ-3ಬಿ ದ ದ — — ದ ದ ದ ದ 
ಸಾ.ಅ. 1 ಈ ಡೆ ಬ | ಹ ಹ 1 
ಒಟ್ಟು 3 | ಹ | ನ ಎ 1 3 

9. ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ(ಉದ್ಯೋಗ ವಿಭಾಗ), ಬೆಂಗಳೂರು. 
ಹೈದರಾಬಾದ್‌ ಕರ್ನಾಟಕ ವೃಂದದ ಹುದ್ದೆಗಳು-01 

ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. — ದ ದ ದ ದ — ದ — 
ಪ.ಪಂ. I ದ ದ ದ ದ — ದ 1 
ಪ್ರ-2ಎ — ದ ದ ದ ದ — ದ — 
ಪ-3ಎ ದ ದ ದ ದ ದ — ದ — 
ಪ್ರ-3ಬಿ — ದ ದ ದ ದ — — ದ 
ಸಾ.ಅ — — ಎ ದ ದ ದ — ದ 
ಒಟ್ಟು 1 ಹ ಎ ದ - ದ ದ 1 

ಉಳಿಕೆ ಮೂಲ ವೃಂದದ ಹುದ್ದೆಗಳು-06 

ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 2 ದ ದ ದ ದ ದ ದ 2 
ಪ.ಪಂ I ದ ದ ದ ದ ದ ದ 1 
ಪ್ರ-2ಎ ದ ದ ದ ದ ದ ದ ದ ದ 
ಪ್ರ-2ಬಿ — ದ — — ಎ ದ — — 
ಪ-3ಎ ದ ದ ದ — ದ ದ ದ ದ 
ಪ್ರ-3ಬಿ | 1 - - ಎ - ಎ ಎ 1 
ಸಾ.ಅ. 2 ದ ದ ದ ದ ದ ದ 2 
ಒಟ್ಟು 6 - - - - - - 6 



































10. ಅಲ್ಪಸಂಖ್ಯಾತರ ನಿರ್ದೇಶನಾಲಯ, ಬೆಂಗಳೂರು:- 
ಹೈದರಾಬಾದ್‌ ಕರ್ನಾಟಕ ವೃಂದದ ಹುದ್ದೆಗಳು-5 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 








| 


ಬ ವ ಕ | ಈ ಜು 1 





ಡೆ ನ E ಬ ಬ ಧಿ 1 





4.೫1೩ 
೨ 


I 
Ni 
Ey 


ಪ ಜ ಈ ಛಾ ದ ಚ 1 



































(€ 
ಗು 
[27 
| 
| 
| 
| 
| 
| 
| 
| 





ಭಾಗ ೫ 




















































































































































































































೨೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ್ರ-2ಬಿ _ ಡೆ ಡೆ ಹ ದ 2 ಷಿ ಪ 
ಪ-3ಎ ದ ದ ದ — ದ ದ ದ ದ 
ಪ್ರ-3ಬಿ ಷೆ | - - - - - | 
ಸಾ.ಅ I 1 | ದ — | | 2 
ಒಟ್ಟು 4 1 = | | ಎ ಎ 5 
ಉಳಿಕೆ ಮೂಲ ವೃಂದದ ಹುದ್ದೆಗಳು-26 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. I 1 1 ದ ದ ದ I+ 4 
ಪ.ಪಂ 1 ದ ದ ದ ದ ದ ದ ] 
ಪ್ರ-! 1 - - ಎ ಎ - - 1 
ಪ್ರ-2ಎ | 1 1 1 ಎ ಎ - Ix 4 
ಪ್ರ-2ಬಿ | 1 ಎ - ಎ ಎ - - 1 
ಪ-ಎ | 1 ದ - ಎ ಎ - ಎ 1 
ಪ್ರ-3ಬಿ | 1 - - ಎ ಎ - - 1 
ಸಾ.ಅ. 3 4 4 I ದ ಈ I+ 13 
ಒಟ್ಟು 10 6 6 1 ದ ದ 3 26 
*ಅ೦ಗವಿಕಲ(ಅಂದ/ದೃಷ್ಟಿಮಾಂದ್ಯ) 
11. ಕಾರಾಗೃಹಗಳ ಇಲಾಖೆ, ಬೆಂಗಳೂರು 
ಹೈದರಾಬಾದ್‌ ಕರ್ನಾಟಕ ವೃಂದದ ಹುದ್ದೆಗಳು-02 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. ದ ದ ದ ದ ದ ದ ದ ದ 
ಪ.ಪಂ 1 ದ ದ ದ ದ ದ ದ 1 
ಪ್ರ- 1 ಎ - ಎ - - ಎ 1 
ಪ್ರ-2ಎ ದ ದ ದ ದ ದ ದ ದ ದ 
ಪ್ರ-2ಬಿ - - - | - - - 
ಪ-3ಎ ದ ದ ದ ದ ದ ದ ದ ದ 
ಪ್ರ-3ಬಿ ಸ ಸ | - - - 
ಸಾ.ಅ ದ ದ - ದ ದ ದ - ದ 
ಒಟ್ಟು 2 - ದ - - ದ - 2 
12. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಾಗಲಕೋಟೆ-05 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. ದ ದ ದ 1 ದ ದ ದ 1 
ಪ.ಪಂ ದ ದ ದ ದ ದ ದ ದ ದ 
ಪ್ರ-2ಎ 1 - - 1 - ದ - 2 
ಪ್ರ-2ಬಿ ಸ ಡೆ ಬ ಪ ೩ ಕ ಡೆ ಜಿ 
ಪ್ರ-ತಿಎ ದ — ದ — ದ ದ ದ ದ 
ಪ್ರ-3ಬಿ ಸ ಹ ಫಿ = ಈ 5 ಡೆ ಹ 
ಸಾ.ಅ ದ — 1 ದ — ದ lx 2 
ಒಟ್ಟು 2 | 1 2 | 5 1 5 



































***ಅ೦ಗವಿಕಲ(ಚಲನವಲನ ವೈಕಲ್ಯ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


೨೩೩೯ 





13. 


14. 


15. 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬೆಳಗಾವಿ ಹುದ್ದೆಗಳು-37 


ಐ 



























































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 1 2 2 ದ — ದ ದ 5 
ಪ.ಪಂ ದ ಘಾ 1 ಪ ನ್‌ ಈ ದ 1 
ಪ್ರ- 1 1 ಎ - ಎ ಎ - 2 
ಪ್ರ-2ಎ | 1 2 ಕ - ಎ ಎ - 5 
ಪ್ರ-2ಬಿ | 1 1 ಎ - ಎ ಎ - ತ 
ಪ್ರ-3ಎ 1 ಎ ಎ - ಎ ಎ - 1 
ಪ್ರ-3ಬಿ | - 1 1 ಎ ಎ ಎ - 2 
ಸಾ.ಅ 4 6 5 2 1 ದ Liss 19 
ಒಟ್ಟು 9 13 1 2 1 ಇ 1 37 








»೬೬%ಅ೦ಗವಿಕಲ(ಕುಷ್ಠರೋಗದಿಂದ ಗುಣಮುಖರಾದ/ಬುದ್ದಿಮಾಂದ್ಯತೆ/ಮಾನಸಿಕ ಅಸ್ವಸ್ಥ) 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ:- 


ಹೈದರಾಬಾದ್‌ ಕರ್ನಾಟಕ ವೃಂದದ ಹುದ್ದೆಗಳು —39 














































































































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. I 2 3 ದ | = I+ 7 
ಪ.ಪಂ I I ದ | | 3. 2 
ಪ್ರ-1 1 ದ ದ - ದ - ದ 1 
ಪ್ರ-2ಎ 1 2 3 ದ - ದ 1೫ 7 
ಪ್ರ-2ಬಿ 1 1 ದ - ದ - ದ 2 
ಪ-ಎ 1 1 ದ - ದ - ದ 2 
ಪ್ರ-ಬಿ 1 1 ದ - ದ - ದ 2 
ಸಾ.ಅ 3 ವಿ 4 1 I ವ 2% 16 
ಒಟ್ಟು 10 13 10 1 1 ಣೆ 4 39 

*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) 
ಲಘು ವ್ಯವಹಾರಗಳ ನ್ಯಾಯಾಲಯ, ಬೆಂಗಳೂರು: 
ಹೈದರಾಬಾದ್‌ ಕರ್ನಾಟಕ ವೃಂದದ ಹುದ್ದೆಗಳು-5 

ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ ಅ. | ಅಂ.ವಿ | ಒಟ್ಟು 
ಪ.ಜಾ. I ದ ದ ದ ದ — — 1 
ಪ.ಪಂ I ದ ದ ದ ದ — ದ 1 
ಪ್ರ-1 1 ಡೆ - = ದ ದ ದ 1 
ಪ್ರ-2ಎ — ದ ದ ದ ದ — ದ — 
ಪ-3ಎ ದ ದ ದ ದ ದ — ದ — 
ಸಾ.ಅ 1 1 - ಹ ವ pS 2 
ಒಟ್ಟು 4 1 ದ ವ 2 pS 5 

ಉಳಿಕೆ ಮೂಲ ವೃಂದದ ಹುದ್ದೆಗಳು-46 

ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 2 2 2 I ಇ ಈ ಈ 7 
ಪ.ಪಂ ಈ 1 1 ಸ ವ ಡಾ ಇ 2 
ಪ್ರ-1 ದ - 1 ದ ದ - ದ 1 



































೨೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





























ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ್ರ-2ಎ | 2 2 1 ಎ - - 4 
ಪ್ರ-2ಬಿ | - 1 1 ಎ ಎ - - 2 
ಪ್ರ-ಎ | - 1 1 ಎ ಎ - - 2 
ಪ್ರ-3ಬಿ | - 1 1 ಎ ಎ - ಎ 2 
ಸಾ.ಅ. 5 7 5 2 1 2 I+ 23 
ಒಟ್ಟು 9 15 14 4 1 2 1 46 
































*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) 


16. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಾಮರಾಜನಗರ-17 

ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
1 1 - ದ | ದ ದ 2 
ತ _ 1 | | ನ ಡ್‌ 1 


ಈ ಈ ತ ವ I+ 1 


© 








ಸ್ತ 








I 
RR 

I 

I 


8! 
ತ 
೨ 





















































ಪ್ರ-2ಎ | 1 1 ಎ 1 ಎ - ದ 3 

ಪ್ರ-2ಬಿ ದ ದ — ದ — ದ ದ ದ 

ಪ್ರ-ಎ | - - 1 ಎ ಎ - - 1 

ಪ-ಬಿ | - - 1 ಎ ಎ - ಎ 1 

ಸಾ.ಅ. | 3 2 ದ 1 1 ದ $ 

ಒಟ್ಟು 3 5 5 1 1 1 1 17 
*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) 


17. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಬಳ್ಳಾಪುರ ಹುದ್ದೆಗಳು-08 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 








| 


ಚ 3 ೩ ವ ಪ ಜ್‌ Ix 1 








I 
FL 

I 

I 


Wee 
ತ 
೨ 


















































ಪ್ರ-2ಎ ಟಿ ಈ 1 ಈ ದ ಷ್‌ 2 1 
ಪ್ರ-2ಬಿ ೫ 2 ಜಾ ಧ್ರ ಈ ೫ 3 
ಪ್ರ-ತಿಎ ] ಡೆ ಷಿ ಜ್‌ ಹ ಷ್ಟ ಈ 1 
ಪ್ರ-3ಬಿ 1 3 ಹ ತ ಎ 1 ತ 1 
ಸಾ.ಅ 1 1 1 1 ೩ ಗ 2 4 
ಒಟ್ಟು 3 1 2 1 3 ಚ 1 8 





*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) 


18... ಜಿಲ್ಲಾ ಮತ್ತು ಸತ್ರ 


2 


ಯಾಲಯ, ಚಿಕ್ಕಮಗಳೂರು-19 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ ಅ. | ಅಂ.ವಿ | ಒಟ್ಟು 
ವು I I = I ಚ ತ 3 








9 





[sb 
ಅ 





ಜೆ ವ | ಡೆ ೬ Ix 1 





(14 (4 | | A 

















1 | 5 1 1 ೭ ವ = ೭ 2 
ಪ್ರ-2ಬ | - ಜೆ 3 ೬ 2 ಕ Ix 1 
ಪ್ರ33ಎ | - ಹ 1 ಈ ಹ ಜ್ಯ ಜ್ರ ] 
ಪ್ರಜ | - ಬ 2 ಡು 3 ಜಿ Ix 1 
ಸಾಅ. | 2 3 2 1 ಡೆ 1 7೫. | 10 
ಒಟ್ಟು 2 5 5 1 1 1 4 19 



































*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) **ಅಂಗವಿಕಲ(ಶ್ರವಣದೋಷ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೪೧ 


ಭಾಗ ೫ 





ನ್ಯಾಯಾಲಯ, ಚಿತ್ರದುರ್ಗ-09 


19. 


























































































































#3 
ಡಸ | |1| =| 10a ಡೈ ಇದ ರಣ (ದರ್ಮದ ಜ|ಸೆ 
63 
NN ENN OE WE ET 1, [se 
» » 
2 22೩ SEE Ee 
1 11.122 ENE BSE Ei ENE i 2 
ಇರ ಇರ 
ಸ್ಥಾ ಇನ್ನಾ 
sles BNE SEE Ea SE 
ಭಿ ಭಿ 
ದ್ವಿ! 1 |೧| 1| |1| | |೧| | (5 ದ್ವಿ/ರ| 1 | | |5| |1| 1| | ರ (೬2ಎ 
£) © 
ಖು ಸ ಜು 
BEE EEE ಕಹ 113 118288 11೬/1 
3 
Bl-ili-|e 1. !| || BB) pipe 
| al8alalal 2 slo al8alalal 
AAA AEA 1 ಟಟ 
BIBI 83% ಗೆ BIB] WW) | 3 
1) 
KR 
1 
HB 
Bt 
93 
< 
«~ 


x ಅಂಗವಿಕಲ(ಅಂಧ/ದೃಷ್ಟಿಮಾಂದ್ಯ) 


21. 



























































#3 
ಡೈ ಎದದ ದು ದ [ದಕ ||[ಸಡ 
63 
0|1| 1 |5| iil] 
೨ 
ಶ್ರ 
SSNS 
2 
BE 11. .1. [11/1/೫೫33 
ಇರ 
ಇನ್ನಾ 
BEE EERE 
© 
ಗ್ಲ|1 |3| 1 | || 1 |5| |(|[ದ ಣಿ 
2 
9 
AN a 1.1೬೬ 
Re) 
33 | | | | | | | | | | | | | | | =| 
Fi 
$lo ಇ |.ಟಿ.೧ ಓಟ. 
ema (615.12 NE 
3321133 113711371132 ¥3)| 13) R ಷಿ 








*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) 


ನ್ಯಾಯಾಲಯ, ಹಾಸನ-14 


















































#3 

$a i al—|- 

63 

0೦|1| |1| |1| |1| |1| 

೨ 

ಶ್ರ 

SE RS 

ಫ್ರಿ 

BE Bye [AEA 

ಇರ 

ಇ 

CRE 

© 

1113 (1110111 

3) 

ಇ 

(ಓಟ as 

Re) 

ಇಟ: (44. 
5lo 41318 
BB 
1% |7% 13213211371 ¥3) 








೨೩೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


ಭಾಗ ೫ 














































































































































































































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ-ಬಿ | - 1 1 | ದ ಎ - 1 
ಸಾ.ಅ 2 2 1 1 ಎ 1 ಎ ಗ 
ಒಟ್ಟು ತಿ 6 2 1 ದ 2 | 14 
23. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಹಾವೇರಿ-18 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. I 1 | ಇ ಡ್ಯ ವ 2 
ಪ.ಪಂ ದ ಡ್ಯ 1 | | ತ ತ 1 
ಪ್ರ-2ಎ | 1 1 - 1 ಕ | ಜ್ತ 3 
ಪ್ರ-2ಬಿ | - ಈ 1 ದ ದ 1 1 1 
ಪ-ಎ | - ಎ 1 ದ ದ ಎ ಎ 1 
ಪ-ಬಿ | - ಈ 1 | ದ ದ ಡೆ 1 
ಸಾ.ಅ 2 3 2 | 1 1 ಎ 9 
ಒಟ್ಟು 4 5 6 1 1 1 ದ 18 
24. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಕಲಬುರಗಿ:- 
ಹೈದರಾಬಾದ್‌ ಕರ್ನಾಟಕ ವೃಂದದ ಹುದ್ದೆಗಳು-31 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. ದ 3 3 ದ — Ix 7 
ಪ.ಪಂ ದ 1 ದ ದ ದ — ದ 1 
ಪ-1 1 1 ಎ - 1 ದ ದ 2 
ಪ್ರ-2ಎ ಎ 3 1 1 2 ಆ Ix 5 
ಪ್ರ-2ಬಿ 1 1 ವ ತ ತ | | 2 
ಪ್ರ-3ಎ — | ದ — ಮ § ೭ 1 
ಪ್ರ-3ಬಿ 1 1 ದ ಎ ಎ ದ ದ 1 
ಸಾ.ಅ. 2 3 3 1 ಜ್ರ 1 2% 12 
ಒಟ್ಟು 4 14 7 1 ದ 1 4 31 
*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) 
ಉಳಿಕೆ ಮೂಲ ವೃಂದದ ಹುದ್ದೆಗಳು-7 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. ದ ದ ದ — ದ ದ ದ ದ 
ಪ.ಪಂ 2 ದ ದ — ದ ದ ದ 2 
ಪ್ರ-2ಎ — ದ ದ — ದ ದ ದ ದ 
ಪ್ರ-2ಬಿ | - ದ ದ ದ ದ ದ ದ ದ 
ಪ-ಎ | 1 pe ಜ್ರ | | ಎ ಎ 1 
ಪ-ಬಿ | 2 ಈ = | ನ ಎ ಎ 2 
ಸಾ.ಅ I 1 ದ — ಎ ಜ್ಯ ಡಿ 2 
ಒಟ್ಟು 6 1 ಎ ದ ದ - ಎ 7 



































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೪೩ 


ಭಾಗ ೫ 





ಯಾಲಯ, ಕೊಡಗು, ಮಡಿಕೇರಿ-18 


































































































£1 £1 
63 63 
೦ 1| |1| |1| |1| |1| |1| |1| |1| | ೮| |1| |1| 5 | 1 | 1 | | |5| | |ಇ 
» ೨ 
2 ಶ್ರ 
SN OE SS 
9 9 
BE EE hd [ಇ BL 11.2೬ 18೬೬ 
ಇರ ಇರ 
ಜೌ ಜೌ 
ಹ 85 81.೬.೬ TS eA EA At 
ಣಿ ಣಿ 
ಗೈ| 1 | |1| || (ದದ (ಜ|ಅ ಗೈ|ಡ [ರ | ದಕರ ದ (ದ ೧|೦ 
ತ್ತ ೮ 
ಲು ಲು 
ಆ || 1 | | | 1 | | | | vol ಜ ಜೈ|ದ| || | |5| |1| || | |ರ (ಅ 
1) ನಟ 
ಇ 
ಇ 5 | 
A EAE AE Se EE Ce SAI 
EAA EE EEE AAI: 
BIBI 83% § RIB WHR R23 
ಗ್ಗೆ 
1) 
KR 
1 
HB 
Bt 
93 
೦ 
ತಾ 


*ಅಂಗವಿಕಲ(ಅಂಧ 1ದೃಷ್ಟಿಮಾಂದ್ಯ) 


ನ್ನಡ, ಮಂಗಳೂರು-36 


ದಕಿಣ ಕ 
ಖೈ 


ನ್ಯಾಯಾಲಯ, 


ಣ್‌ 
ಸತ್ರ 


ಜಿಲ್ಲಾ ಮತ್ತು 


27. 



























































a 

ol | |3| |1| 1 | 1 |5| | | te 

ಶಿ 

ಶ್ರ 

A 201 ಜ (124 

ಶ್ರ 

| (ರ EE S| 

15 

ನ 

RS Ba 1 1 8 0೬2 

Fo 

e 

Alt =|1|1|=|w]o 

ಗಿ 

ಇ 
| |1| ೯೧5 |೧| ೧4 | ಇ || ಆ |( 

HR 

9) 

EAS 51 ಆಇ. 45 
[ಚ್ಮ ೯ ಸ 
311 ಟ್ಟಿ 
BIBT WW | 3% 








x ಅಂಗವಿಕಲ(ಅಂಧ/ದೃಷ್ಟಿಮಾಂದ್ಯ) 


ನ್ಯಾಯಾಲಯ, ಮೈಸೂರು-40 


















































(2 

$e -|alelal- 

63 

PS 1 (5. | |1| | 

೨ 

ಶ್ರ 

1141041 

2 

BNE EE EE 

ಇರ 

ಜೌ 

4/೬. a 

© 

lal | (ದ (ದದ ದ 

©) 

ಬ್ರ 

Palio ..೬.. 

ಇ 

ಕ್ಸ್‌ ಹಕಕ ಅಟಲ್‌ ್ಪ್ಯ! 
13 4181 
BR TTS 
1% |7% | ¥3)| T3)| T3)| ¥3) 








೨೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 




















ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ್ರ-3ಬಿ 1 1 ಎ ಎ - ದ - 9 
ಸಾ.ಅ. 4 6 5 2 I 1 [sss 20 
ಒಟ್ಟು 9 12 11 ತಿ 1 1 3 40 
































*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ), *ಅ೦ಗವಿಕಲ(ಚಲನವಲನ ವೈಕಲ್ಯ) 


29. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಮನಗರ-28 


fr ತಾಲ FY 































































































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. I 1 1 I ದ ದ ದ 4 
ಪ.ಪಂ ದ ದ 1 ದ ದ ದ ದ ] 
ಪ್ರ- ಎ - 1 ಎ ಎ - ದ 1 
ಪ್ರ-2ಎ | 2 1 1 1 ಎ - - 5 
ಪ್ರ-2ಬಿ | - ದ 1 ಎ ಎ - - 1 
ಪ್ರಎ | - 1 - ಎ ಎ - - 1 
ಪ-3ಬಿ | - - 1 ಎ ಎ - - 1 
ಸಾ.ಅ. 2 5 4 I 1 | I+ 14 
ಒಟ್ಟು 5 8 10 3 1 ಈ 1 28 

*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) 
30. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಶಿವಮೊಗ್ಗ-38 

ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕ.ಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 1 2 2 | 1 ಎ ೬ 6 
ಪ.ಪಂ. | - ಎ 1 ದ ಎ ೭ Ix 2 
ಪ್ರ-1 | - ಎ ದ ದ ಎ Ix 1 
ಪ್ರ-2ಎ | 1 2 1 ಎ 1 ಎ - 5 
ಪ್ರ-2ಬಿ | - ಎ - ಎ ಎ - Ix 1 
ಪ್ರ-ಎ | - - 1 ಎ ಎ - Ix 2 
ಪ್ರ-3ಬಿ | - 1 ಪ್ರ ಪ ಚ ಪ 1೫ 2 
ಸಾ.ಅ. 4 5 ವಿ 2 1 1 Ls 19 
ಒಟ್ಟು 6 10 10 2 3 1 6 38 



































*ಅಂಗವಿಕಲ(ಅಂಧ/ದೃಷ್ಟಿಮಾಂದ್ಯ), **ಅಂಗವಿಕಲ(ಶ್ರವಣದೋಷ) 
31. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ತುಮಕೂರು-32 
































ಪದತ ಅ 

ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. ದ 2 1 ದ 1 1 - 5 
ಪ.ಪಂ ದ ದ ದ ದ ದ ದ Ix | 
ಪ್ರ-! ದ 1 ಕ ಎ ಎ - ದ 1 
ಪ್ರ-2ಎ ದ 1 1 ಎ 1 1 ದ 4 
ಪ್ರ-2ಬಿ ದ 1 ಎ ಎ 1 ಎ ದ 1 
ಪ್ರ-3ಎ ದ 1 ದ ದ ದ — Ls 2 
ಪ್ರ-3ಬಿ ದ 1 1 ಎ ಎ ಎ ದ ಭಿ 
ಸಾ.ಅ. 3 5 4 1 1 1 1೫೫ | 16 
ಒಟ್ಟು ತಿ 12 7 1 3 3 3 32 



































* ಅಂಗವಿಕಲ(ಅಂಧ/ದೃಷ್ಟಿಮಾಂದ್ಯ) **ಅಂಗವಿಕಲ (ಶ್ರವಣದೋಷ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


೨೩೪೫ 





32. ಜಿಲ್ಲಾಮ 


33. ಜಿಲ್ಲಾಮ 































































































ತ್ತು ಸತ್ರ ನ್ಯಾಯಾಲಯ, ಉಡುಪಿ-20 
ಇತರೆ | ಮಹಿಳೆ | ಗ್ರಾಮೀಣ ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 1 1 1 ದ ಡ್ಯ ಹ ಈ 3 
ಪ.ಪಂ ದ ದ 1 ದ — ದ — 1 
ಪ್ರ-1 — ದ ದ — ದ ಎ Ix 1 
ಪ್ರ-2ಎ | 1 1 1 - ಡು ಷ್ಟ ಹ 3 
ಪ್ರ-2ಬಿ | - ದ ದ ಆ ದ ಹ ಹ ೭ 
ಪ-3ಎ — ದ 1 ದ — § — 1 
ಪ-3ಬಿ ದ ದ ದ — — ದ Ix 1 
ಸಾ.ಅ 2 3 2 1 1 ದ 10 
ಒಟ್ಟು 4 5 6 1 1 2 20 
*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) 
ತ್ತು ಸತ್ರ ನ್ಯಾಯಾಲಯ, ಉತ್ತರ ಕನ್ನಡ, ಕಾರವಾರ-19 
ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. ದ 1 1 ದ 1 ದ - 3 
ಪ.ಪಂ ದ ದ ದ ದ ಡಿ ಹೆ ಚೆ = 
ಪ್ರ-1 ದ ದ ದ ಜಿ 1 ಎ ಶ್ರಿ ೭ 
ಪ್ರ-2ಎ ಎ 1 1 - ] ಬನ ಕಿ 3 
ಪ್ರ-2ಬಿ — ದ ದ — — ದ ls 1 
ಪ-3ಎ ದ ದ ದ — ದ ಎ Is 1 
ಪ್ರ-3ಬಿ ದ 1 ದ ಎ ದ ದ Ix 2 
ಸಾ.ಅ 1 3 3 1 ಈ ಜು 1೫೫ 9 
ಒಟ್ಟು 3 6 5 1 2 § 4 19 



































*ಅ೦ಗವಿಕಲ(ಅಂಧ/ದೃಷ್ಟಿಮಾಂದ್ಯ) **ಅಂಗವಿಕಲ(ಶ್ರವಣದೋಷ) 


೨೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


ಭಾಗ ೫ 





34. ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದಲ್ಲಿ ಕಿರಿಯ ಸಹಾಯಕರು:- 91 ಹುದ್ದೆಗಳು 
ಹೈದ್ರಾಬಾದ್‌-ಕರ್ನಾಟಕ ವೃಂದದ ಹುದೆಗಳು - 02 ಹುದೆಗಳು 
[a] [a] 

















ಮೀಸಲಾತಿ ಇ ಒಟ್ಟು 
ಪ.ಜಾ 1 1 
ಸಾ.ಅ 1 1 
ಒಟ್ಟು 2 2 














ಉಳಿಕೆ ಮೂಲ ವೃಂದದ ಹುದ್ದೆಗಳು - 89 ಹುದ್ದೆಗಳು 



























































ಇತರೆ | ಮಹಿಳೆ | ಗ್ರಾಮೀಣ | ಮಾಸ್ಕೈೆ | ಅಂ.ವಿ | ಕಮಾಅ | ಯೋನಿಅ | ಒಟ್ಟು 

ಪ.ಜಾ 3 4 4 1 01* 1 ದ 14 
ಪ.ಪಂ. 1 1 1 ಈ ಸ ಹೆ ಹೆ 3 

ಪ್ರ 1 1 1 ಎ 01 2 4 
ಪ್ರ2ಎ 3 4 4 1 Ol+ ಜ್‌ ನ್‌ 13 
ಪ್ರ2ಬಿ 1 1 1 ಎ 01* ದ ದ 4 
ಪ್ರ3ಎ 1 1 1 - ಈ - 8 3 
ಪ್ರ3ಬಿ 1 1 1 ಎ 01* ದ ದ 4 
ಸಾ.ಅ 9 13 11 4 03*// 2 2 44 
ಒಟ್ಟು 20 26 24 6 08 ತಿ 2 89 








*ಅ೦ಧ/ದೃಷ್ಟಿಮಾಂದ್ಯ ** ಶ್ರವಣದೋಷ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದೆ 


ಈ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಪಿಂಚಣಿ, ಕೆ.ಜಿ.ಐ.ಡಿ. ಜಿಪಿಎಫ್‌ ಸೌಲಭ್ಯವಿರುವುದಿಲ್ಲ. 


ಈ ಹುದ್ದೆಗಳಿಗೆ ಕರ್ನಾಟಕ ನಾಗರೀಕ ಸೇವೆಗಳ ನಿಯಮಗಳು ಮತ್ತು ಅನುಕಂಪ ಆಧಾರಿತ ನೇಮಕಾತಿ ನಿಯಮಗಳು ಅನ್ವಯಿಸುವುದಿಲ್ಲ. 


ಈ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ “ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ ಸೇವಾ ನಿಯಮಾವಳಿ' 


ಅನ್ವಯಿಸುತ್ತದೆ. 


1. 


ಅನುಬಂಧ-3 


ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್‌ಲಾಗ್‌ ಹುದ್ದೆಗಳು 
ಲೋಕೋಪಯೋಗಿ ಮತ್ತು ಜಲಸಂಪನ್ಮೂಲ ಇಲಾಖೆ, ಸಂಪರ್ಕ ಮತ್ತು ಕಟ್ಟಡಗಳು, ಬೆಂಗಳೂರು-65 












































ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ.ಜಾ. 13 20 16 6 3 3 2% 65 
Ix 
Js 
ಪ.ಪಂ ದ ದ ದ — ಡಿ | ವ 
ಪ್ರ-2ಎ — ದ — ದ — ದ — ದ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೪೭ 























ಇತರೆ | ಮಹಿಳೆ | ಗ್ರಾಮೀಣ | ಮಾ.ಸೈ. | ಕಮಾ.ಅ. | ಯೋ.ಅ. | ಅಂ.ವಿ | ಒಟ್ಟು 
ಪ್ರ-2ಬಿ ದ ದ ದ | 3 = ಡು ಇ 
ಪ್ರ-ತಿಎ — ದ — ದ — ದ — ದ 
ಪ್ರ-3ಬಿ ದ ದ ದ ವ ಡ್‌ ೭ ಪಿ 2 
ಸಾ.ಅ ದ ದ — ಈ — ಮ ೭ ನ 
ಒಟ್ಟು 13 20 16 6 3 3 4 65 



































* ಅಂಗವಿಕಲ(ಅಂಧ/ದೃಷ್ಟಿಮಾಂದ್ಯ), **ಅಂ.ವಿ.(ಶ್ರವಣದೋಪಷ), ***ಅಂ.ವಿ..ಚಲನವಲನ ವೈಕಲ್ಯ) ಹುದ್ದೆಗಳು. 


ಮನೋಜ್‌ಕುಮಾರ್‌ ಮೀನಾ ಭಾ.ಆ.ಸೇ. 
ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ. 


ಅನುಬಂಧ-4 
ಪರೀಕ್ಷೆಯ ಪಠ್ಯಕ್ರಮ 
1) ಸಹಾಯಕರ / ಪ್ರಥಮ ದರ್ಜೆ ಸಹಾಯಕ ಮತ್ತು ಕಿರಿಯ ಸಹಾಯಕರ/ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ 


ಸಹಾಯಕರ / ಪ್ರಥಮ ದರ್ಜೆ ಸಹಾಯಕ ಮತ್ತು ಕಿರಿಯ ಸಹಾಯಕರ/ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಸ್ಪರ್ಧಾತ್ಮಕ 
ಪರೀಕ್ಷೆಯು ಕೆಳಕಂಡ 3 ಪತ್ರಿಕೆಗಳನ್ನು ಹೊಂದಿರುತ್ತದೆ. 





ಪತ್ರಿಕೆ ವಿಷಯ ಅಂಕಗಳು ಪರೀಕ್ಷಾ ಅವಧಿ ಪರೀಕ್ಷಾ ವಿಧಾನ 





ಪತಿಕೆ 1 ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 150 ಅಂಕಗಳು 1% ಗಂಟೆಗಳ ಅವಧಿ (ವಿವರಣಾತ್ಮಕ ಪತ್ರಿಕೆ/ Descriptive Type) 





(ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ/ Objective 
ಪತ್ರಿಕೆ 3 ಸಾಮಾನ್ಯ ಜ್ಞಾನ 100 ಅಂಕಗಳು | 1% ಗಂಟೆಗಳ ಅವಧಿ ಹ್‌ 
Multiple Choice Type) 





ಸಾಮಾನ್ಯ ಕನ್ನಡ/ ಸಾಮಾನ್ಯ (ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ/ Objective 
100 ಅಂಕಗಳು | 1% ಗಂಟೆಗಳ ಅವಧಿ § 
ಇಂಗ್ಲೀಷ್‌ Multiple Choice Type) 























ಪ್ರತಿಯೊಂದು ಪತ್ರಿಕೆಯನ್ನು 1% ಗಂಟೆ ಸಮಯದಲ್ಲಿ ಉತ್ತರಿಸಬೇಕಾಗುತ್ತದೆ. ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ/ಸಾಮಾನ್ಯ ಇಂಗ್ಲಿಷ್‌ ಈ 
ಎರಡು ಪತ್ರಿಕೆಗಳು “ವಸ್ತುನಿಷ್ಠ ಬಹು ಆಯ್ಕೆಯ/ Objective Multiple Choice Type” ವಿಧಾನದ್ದಾಗಿದ್ದು, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು “ಎವರಣಾತ್ಮಕ 
ಪತ್ರಿಕೆ/ Descriptive Type” ವಿಧಾನದ್ದಾಗಿರುವುದು. 

2) ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ (ನಿ)ದಲ್ಲಿನ ಹಿರಿಯ ಸಹಾಯಕರ ಮತ್ತು ಕಿರಿಯ ಸಹಾಯಕರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ 
ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ (ನಿ)ದಲ್ಲಿನ ಹಿರಿಯ ಸಹಾಯಕರ ಮತ್ತು ಕಿರಿಯ ಸಹಾಯಕರ ಹುದ್ದೆಗಳನ್ನು ಕರ್ನಾಟಕ 
ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ) (ಸಾಮಾನ್ಯ) ನಿಯಮಗಳು 


2014ರಡಿ ನಿರ್ದಿಷ್ಟಪಡಿಸಲಾದ ಮತ್ತು ಕರ್ನಾಟಕ ನಾಗರೀಕ ಸೇವೆಗಳು (ಲಿಪಿಕ ಹುದ್ದೆಗಳ ನೇಮಕಾತಿ) ನಿಯಮಗಳು 1978ರಡಿ ಸ್ಪರ್ಧಾತ್ಮಕ ಪರೀಕ್ಷೆಯು 
ಕೆಳಕಂಡ 3 ಪತ್ರಿಕೆಗಳನ್ನು ಹೊಂದಿರುತ್ತದೆ. 





ಪತ್ರಿಕೆ ವಿಷಯ ಅಂಕಗಳು ಪರೀಕ್ಷಾ ಅವಧಿ ಪರೀಕ್ಷಾ ವಿಧಾನ 





(ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ/ Objective 
ಪತ್ರಿಕೆ 3 ಸಾಮಾನ್ಯ ಜ್ಞಾನ 100 ಅಂಕಗಳು | 1% ಗಂಟಿಗಳ ಅವಧಿ ನ 
Multiple Choice Type) 





ಸಾಮಾನ್ಯ ಕನ್ನಡ/ ಸಾಮಾನ್ಯ (ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ/ Objective 
100 ಅಂಕಗಳು 1% ಗಂಟಿಗಳ ಅವಧಿ ಣ್‌ 
ಇಂಗ್ಲೀಷ್‌ Multiple Choice Type) 























೨೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 








ಪತ್ರಿಕೆ ವಿಷಯ ಅಂಕಗಳು ಪರೀಕ್ಷಾ ಅವಧಿ ಪರೀಕ್ಷಾ ವಿಧಾನ 





(ವಸ್ತುನಿಷ್ಠ ಬಹು ಆಯ್ಕೆ ಪತ್ರಿಕೆ/ Objective 
ಪತ್ರಿಕೆ 4 ಕ೦ಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆ 80 ಅಂಕಗಳು 11% ಗಂಟಿಗಳ ಅವಧಿ ಹ 

ಖು ಖ ನ 
Multiple Choice Type) 























ಅನುಬಂಧ -5 


ಕರ್ನಾಟಕ ಸಿವಿಲ್‌ ಸೇವೆಯಡಿಯ ಸಹಾಯಕರ / ಪ್ರಥಮ ದರ್ಜೆ ಸಹಾಯಕರ ಮತ್ತು ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ 
ನಿಯಮಿತದಲ್ಲಿನ ಹಿರಿಯ ಸಹಾಯಕರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ-2 ಮತ್ತು ಪತ್ರಿಕೆ-3ರ ಪಠ್ಯಕ್ರಮ 


ಈ ಪರೀಕ್ಷೆಯು ಕೆಳಕಂಡ ಪತ್ರಿಕೆಗಳನ್ನು ಹೊಂದಿರುತ್ತದೆ. 
ಪತ್ರಿಕೆ-2 : ಸಾಮಾನ್ಯ ಕನ್ನಡ/ಸಾಮಾನ್ಯ ಇಂಗ್ಲೀಷ್‌ : 100 ಅಂಕಗಳು 
ಪತ್ರಿಕೆ-3 : ಸಾಮಾನ್ಯ ಜ್ಞಾನ : 100 ಅಂಕಗಳು 


ಪ್ರತಿಯೊಂದು ಪತ್ರಿಕೆಯನ್ನು 1% ಗಂಟೆ ಸಮಯದಲ್ಲಿ ಉತ್ತರಿಸಬೇಕಾಗುತ್ತದೆ. ಸಾಮಾನ್ಯ ಜ್ಞಾನ ಮತು ಸಾಮಾನ್ಯ ಕನ್ನಡ/ಸಾಮಾನ್ಯ 
ಇಂಗ್ಲಿಷ್‌ ಈ ಎರಡು ಪತ್ರಿಕೆಗಳು ವಸ್ತುನಿಷ್ಠ ಬಹು ಆಯ್ಕೆಯ (Objective Multiple Choice Type ವಿಧಾನದ್ದಾಗಿರುವುದು. 


೫ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್‌ ಪತ್ರಿಕೆಯು ಸಾಮಾನ್ಯವಾಗಿ ವಿಶ್ವವಿದ್ಯಾಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ 


ವಿದ್ಯಾರ್ಥಿಗೆ ಇರಬೇಕಾದ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮನಾಗಿರುವುದು. ಇದರ ಮೂಲಕ ಅಭ್ಯರ್ಥಿಯ ಕನ್ನಡ / ಇಂಗ್ಲೀಷ್‌ ವ್ಯಾಕರಣ, ಶಬ್ಧ 


ಸಂಪತ್ತು, ಕಾಗುಣಿತ (5001170) ಸಮನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಇವುಗಳ ಪರಿಜ್ಞಾನ, ಇಂಗ್ಲೀಷ್‌ / ಕನ್ನಡ ಭಾಷೆಯನ್ನು 
ಅರಿಯುವ ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿಯ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನು ಪರಿಶೀಲಿಸುವ 
ಅಭ್ಯರ್ಥಿಯ ಸಾಮರ್ಥ್ಯ ಇವುಗಳನ್ನು ಪರೀಕ್ಷಿಸಲು ಉದ್ದೇಶಿಸಲಾಗಿದೆ. 

ಅಭ್ಯರ್ಥಿಗಳು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್‌ ಪ 


ಮಾಡಿದ ನಂತರ ಬದಲಾವಣೆ ಅವಕಾಶ ಇರುವುದಿಲ್ಲ. 


ತ್ರಿಕೆಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡತಕ್ಕದ್ದು. ಒಮ್ಮೆ ಆಯ್ಕೆ 


(ರಾ 


೫ ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವಿದ್ಯಾರ್ಥಿಗೆ ಇರಬೇಕಾದ 
ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮನಾಗಿರುವುದು ಮತ್ತು ಇದು ಭಾರತದ ಸಂವಿಧಾನ, ಭಾರತದ ಇತಿಹಾಸ, ಮತ್ತು 
ಸಂಸ್ಕೃತಿ, ಭಾರತದ ಸಾಮಾನ್ಯ ಹಾಗೂ ಆರ್ಥಿಕ, ಭೂಗೋಳ ಶಾಸ್ತ್ರ ಇತ್ತೀಚಿನ ಘಟನೆಗಳು, ದೈನಿಕ ಜೀವನದಲ್ಲಿ ವಿಜ್ಞಾನ ಮತ್ತು ಒಬ್ಬ 
ವಿದ್ಯಾವಂತ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಗಮನಿಸಬಹುದಾದಂತಹ ವಿಷಯಗಳು. ಇವುಗಳ ಮೇಲಿನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. 


Syllabus for the competitive examination Paper-2 and Paper-3 for recruitment to the cadre of Assistants and First Division Assistants in 
Karnataka State Civil Services & Senior Assistant in Karnataka Food & Civil Supplies Corporation Ltd., 
> The examination will consist of two written papers, namely,- 
Paper-2: General English or General Kannada 
Paper-3: General Knowledge 


The maximum marks for each paper will be 100. The questions in both the papers will be “Objective Multiple Choice Type”. 


The duration for each paper will be 1% hours. 


>» The paper on General English or General Kannada will normally conform to the minimum standard expected of a student who has 
passed the Bacheolor’s Degree Examination of a University. It is intended to test candidate’s knowledge of English/Kannada grammar, 
vocabulary, spelling, synonyms, antonyms, his power to understand and comprehend English/Kannada language and his ability to 


discriminate between correct and incorrect usage, etc., 
> Thecandidates may select either the paper on General English or the paper on General Kannada. 


> The paper on General Knowledge will normally conform to the minimum standard relating to General Knowledge, expected of a 
student who has passed Bachelor’s Degree Examination of a University and will cover questions on the Constitution of India, Indian 
History and Culture, General and Economic Geography of India, Current Events, every day science and such matters of every day 


observation as may be expected of an educated person. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೪೯ 





ಅನುಬಂಧ - 6 


ಕರ್ನಾಟಕ ಸಿವಿಲ್‌ ಸೇವೆಯಡಿಯ ಕಿರಿಯ ಸಹಾಯಕರ / ದ್ವಿತೀಯ ದರ್ಜೆ ಸಹಾಯಕರ ಮತ್ತು ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ 
ನಿಯಮಿತದಲ್ಲಿನ ಕಿರಿಯ ಸಹಾಯಕರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ-2 ಮತ್ತು ಪತ್ರಿಕೆ-3ರ ಪಠ್ಯಕ್ರಮ 


ಈ ಪರೀಕ್ಷೆಯು ಕೆಳಕಂಡ ಪತ್ರಿಕೆಗಳನ್ನು ಹೊಂದಿರುತ್ತದೆ. 


ಪತ್ರಿಕೆ-2 : ಸಾಮಾನ್ಯ ಕನ್ನಡ/ಸಾಮಾನ್ಯ ಇಂಗ್ಲೀಷ್‌ : 100 ಅಂಕಗಳು 
ಪತ್ರಿಕೆ-3 : ಸಾಮಾನ್ಯ ಜ್ಞಾನ : 100 ಅಂಕಗಳು 


ಪ್ರತಿಯೊಂದು ಪತ್ರಿಕೆಯನ್ನು 1% ಗಂಟೆ ಸಮಯದಲ್ಲಿ ಉತ್ತರಿಸಬೇಕಾಗುತ್ತದೆ. ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ/ಸಾಮಾನ್ಯ 
ಇಂಗ್ಲಿಷ್‌ ಈ ಎರಡು ಪತ್ರಿಕೆಗಳು ವಸ್ತುನಿಷ್ಠ ಬಹು ಆಯ್ಕೆಯ (Objective Multiple Choice Type) ವಿಧಾನದ್ದಾಗಿರುವುದು. 


> ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷಿನ ಪತ್ರಿಕೆಯು ಸಾಮಾನ್ಯವಾಗಿ ಪಿ.ಯು.ಸಿ. ಪರೀಕ್ಷೆಯಲ್ಲಿ ಉತೀರ್ಣನಾಗಿರುವ ವಿದ್ಯಾರ್ಥಿಗೆ 


ದು pf) 


ಂ 


ಇರಬೇಕಾದ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮನಾಗಿರುವುದು. ಇದರ ಮೂಲಕ ಅಭ್ಯರ್ಥಿಯ ಕನ್ನಡ ಮತ್ತು ಇಂಗ್ಲೀಷ್‌ ವ್ಯಾಕರಣ ಶಬ್ಧ ಸಂಪತ್ತು 
ಕಾಗುಣಿತ (50600) ಸಮನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಇವುಗಳ ಪರಿಜ್ಞಾನ, ಇಂಗ್ಲೀಷ್‌ /ಕನ್ನಡ ಭಾಷೆಯನ್ನು ಅರಿಯುವ 
ಮತ್ತು ಗ್ರಹಿಸುವ ಅಭ್ಯರ್ಥಿಯ ಶಕ್ತಿಯ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನು ಪರಿಶೀಲಿಸುವ ಅಭ್ಯರ್ಥಿಯ ಸಾಮರ್ಥ್ಯ 


ಇವುಗಳನ್ನು ಪರೀಕ್ಷಿಸಲು ಉದ್ದೇಶಿಸಲಾಗಿದೆ. 


> ಅಭ್ಯರ್ಥಿಗಳು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್‌ ಪತ್ರಿಕೆಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡತಕ್ಕದ್ದು. ಒಮ್ಮೆ ಆಯ್ಕೆ 
ಮಾಡಿದ ನಂತರ ಬದಲಾವಣೆ ಅವಕಾಶ ಇರುವುದಿಲ್ಲ. 


೫ ಸಾಮಾನ್ಯ ಜ್ಞಾನ ಪತ್ರಿಕೆಯು ಸಾಮಾನ್ಯವಾಗಿ ಪಿ.ಯು.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಇರಬೇಕಾದ ಸಾಮಾನ್ಯ ಜ್ಞಾನಕ್ಕೆ 
ಸಂಬಂಧಪಟ್ಟ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮನಾಗಿರುವುದು ಮತ್ತು ಇದು ಭಾರತದ ಸಂವಿಧಾನ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ, ಸಾಮಾನ್ಯ 
ಅರ್ಥಶಾಸ್ತ್ರ ಭೂಗೋಳ ಶಾಸ್ತ್ರ ಇತ್ತೀಚಿನ ಘಟನೆಗಳು, ದೈನಿಕ ಜೀವನದಲ್ಲಿ ವಿಜ್ಞಾನ ಮತ್ತು ಒಬ್ಬ ವಿದ್ಯಾವಂತ ವ್ಯಕ್ತಿಯು ದೈನಂದಿನ 
ಜೀವನದಲ್ಲಿ ಗಮನಿಸಬಹುದಾದಂತಹ ವಿಷಯಗಳು ಇವುಗಳ ಮೇಲಿನ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. 

Syllabus for the competitive examination Paper-2 and Paper-3 for recruitment to the cadre of Junior Assistants and Second 

Division Assistants in Karnataka State Civil Services & Junior Assistant in Karnataka Food & Civil Supplies 


Corporation Ltd., 
The examination will consist of two written papers, namely,- 
Paper-2: General English or General Kannada 
Paper-3: General Knowledge 
The maximum marks for each paper will be 100. The questions in both the papers will be “Objective Multiple Choice Type”. 
The duration for each paper will be 1% hours. 


> The paper on General English or General Kannada will normally conform to the minimum standard expected of a student who has 
passed the P.U.C. Examination. It is intended to test candidate’s knowledge of English/Kannada grammar, vocabulary, spelling, 
synonyms, antonyms, his power to understand and comprehend English/Kannada language and his ability to discriminate between 


correct and incorrect usage, efc., 
> Thecandidates may select either the paper on General English or the paper on General Kannada. 


> The paper on General Knowledge will normally conform to the minimum standard relating to General Knowledge, expected of a 
student who has passed P.U.C. Examination and will cover topics relating to Constitution of India, Indian History and Culture, 
General and Economic Geography of India, Current Events, every day science and such matters of every day observation as may be 


expected of an educated person. 


೨೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ 


ಭಾಗ ೫ 





ಅನುಬಂಧ -7 


ಸಹಾಯಕರ/ ಪ್ರಥಮ ದರ್ಜೆ ಸಹಾಯಕರ ಮತ್ತು ಕಿರಿಯ ಸಹಾಯಕರ/ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ-1ರ ಕಡ್ಡಾಯ 


ಕನ್ನಡ ಭಾಷಾ ಪರೀಕ್ಷೆಗೆ ಪಠ್ಯಕ್ರಮ 


(ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ ವಿವರಣಾತ್ಮಕ ಪತ್ರಿಕೆ) 









































(ಪ.ಜಾ / ಪ.ಪಂ ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ 


ನಮೂನೆ -ಡಿ 


(ನಿಯಮ 3ಎ (2) (3) ನೋಡಿ) 


ಕ್ರಮ ಸಂಖ್ಯೆ ಪಠ್ಯ ಕ್ರಮ ಅಂಕಗಳು 

1 ವಿಷಯದ ಸಮಗ್ರ ಅರ್ಥೈಸುವಿಕೆ 25 
2 ಪದ ಪ್ರಯೋಗ 25 
3 ವಿಷಯ ಸಂಕ್ಷೇಪಣೆ 25 
4 ಪದ ಜ್ಞಾನ 25 
5 ಲಘು ಪ್ರಬಂಧ 25 
6 ಇಂಗ್ಲೀಷಿನಿಂದ ಕನ್ನಡಕ್ಕೆ ಭಾಷಾಂತರ 25 

ಒಟ್ಟು 150 

ಅನುಬಂಧ-8 


ಅನುಸೂಚಿತ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ (ಪ.ಜಾ/ಪ.ಪಂ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರಗಳ ನಮೂನೆ 


ಯಿಯ ಜೂ ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ 


ಪ್ರಮಾಣ ಪತ್ರ 
ಕೇಂದ್ರಾಡಳಿತ ಪ್ರದೇಶದ * 


RN ಸಿಸಿ ಜಿಲ್ಲೆಯ / ವಿಭಾಗದ 


ಎಂಬುವವರ ಮಗ / ಮಗಳಾದ 


ಶ್ರೀ/ಶ್ರೀಮತಿ: ಸಾ ಇವರು ಅನುಸೂಚಿತ ಜಾತಿ/ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ/ಬುಡಕಟ್ಟಿಗೆ ಸ 


ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 


ಸಂವಿಧಾನ (ಅನುಸೂಚಿತ ಜಾತಿಗಳು) ಆದೇಶ, 1950 


+ 
+ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 
+ 


ಸಂವಿಧಾನ (ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 


+ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 


(ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ (ಮಾರ್ಪಾಡು) ಆದೇಶ 1956, ಮುಂಬಯಿ ತಾಜ್ಯ ಪುನರ್‌ ರಚನಾ ಅಧಿನಿಯಮ, 1960, 
ಪಂಜಾಬ್‌ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ ಪ್ರದೇಶಗಳ (ಪುನರ್‌ ರಚನಾ 


ಅಧಿನಿಯಮ, 1971ರ ಮೂಲ ತಿದ್ದುಪಡಿಯಾದಂತೆ) 


+ ಸಂವಿಧಾನ 
+ ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಳಿ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 


(ಅಂಡಮಾನ್‌ ಮತ್ತು ನಿಕೋಬಾರ್‌ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 


+ 


+ 


ಸಂವಿಧಾನ (ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 


ಸಂವಿಧಾನ (ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೫೧ 





+ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 

+ ಸಂವಿಧಾನ (ಗೋವಾ, ದಮನ್‌ ಮತ್ತು ದೀವ್‌) ಅನುಸೂಚಿತ ಜಾತಿ/ಬುಡಕಟ್ಟುಗಳ ಆದೇಶ 1988 

+ ಸಂವಿಧಾನ (ನಾಗಾಲ್ಯಾಂಡ್‌) ಅನುಸೂಚಿತ ಬುಡಕಟ್ಟುಗಳ ಆದೇಶ 

ಹಿ. ಸಶ್ರೀಶ್ರೀಮತ್ಶ೨ಹುಮಾಢಿ' ಹ ee ಮತ್ತು / ಅಥವಾ ಅವನ್‌: / ಅವಳ ಕುಟುಂಬವು 


PS EEE ರಾಜ್ಯ/ಕೇಂದ್ರಾಡಳಿತ ಪ್ರದೇಶದ SS EE 


ಜಿಲ್ಲಾ/ವಿಭಾಗದ ........ ಗ್ರಾಮ/ಪಟ್ಟಣದ ಸಾಮಾನ್ಯ ನಿವಾಸಿ (ಗಳು) 
A ಯಿ ಒಾಹಃ 
ತಹಶೀಲಾರಗ ಎವಾ 
ಸ್ಥಳ ಕ ಪದನಾಮ 
ದಿನಾಂಕ: ಕಛೇರಿಯ ಮೊಹರಿನೊಂದಿಗೆ 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 


* ಅನ್ಹಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ: ಇಲ್ಲಿ ಉಪಯೋಗಿಸಿದ "ಸಾಮಾನ್ಯ ನಿವಾಸಿಗಳು' ಎ೦ಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 


ಭಾರತ ಸರ್ಕಾರದ ಪತ್ರ ಸಂಖ್ಯೆ: ಬಿಸಿ 12028/2/76-ಎಸ್‌ಸಿಟಿ-1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ:3-2-74 ಇಎಸ್‌ಟಿ (ಎಸ್‌ಸಿಟಿ) ದಿನಾಂಕ: 
05.08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ 
ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 
ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಇ 
(ನಿಯಮ 3ಎ (2) (3) ನೋಡಿ) 


ಹಿಂದುಳಿದ ವರ್ಗಗಳಿಗೆ (ಪ್ರವರ್ಗ-1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 


ಸಸಯ ಭೂಯಾ ರಾಯಾ ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ / ಶ್ರೀಮತಿ ಎಪಿ ಪವರ ಮಗ 
1. ಮಗಳು: / ಪತ್ನಿ: /. ಪತಿಯಾದ: ಶೀ. / ಶ್ರೀಮತಿ ಇವರು ಹಿಂದುಳಿದ ವರ್ಗಗಳ (ಪ್ರವರ್ಗ) 
ST USNR ಜಾತಿಯ ..................... ಉಪಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 

ಸ್ಥಳ ಕ ತಹಶೀಲ್ದಾರ್‌ 

€ ಬ 

ದಿನಾಂಕ : ತಾಲ್ಲೂಕು 


ಕಛೇರಿಯ ಮೊಹರು 


೨೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





(ಪ್ರವರ್ಗ - 2ಎ, 2ಬಿ, 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಎಫ್‌ 
(ನಿಯಮ 3ಎ (2) (3)ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ. 3ಎ, 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು 
ಜಾತಿ ಪ್ರಮಾಣ ಪತ್ರ 

NN ಲಲ್‌ ್ಷ್ಹ ಜ್‌ ಯೆ ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ... ನವರ ಮಗ / ಮಗಳು / ಪತಿ / 
ಪತ್ನಿಯಾದ ಶ್ರೀ / ಶೀಮರ್ಶೀ ಸುಮಾರಿನ ವು ಇವರು ಮತ್ತು ಆತನ / ಅವಳ ತಂದೆ / ತಾಯಿ / ಪೋಷಕರು / ಪತ್ನಿ / 
ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ:ಎಸ್‌ಡಬ್ಲ್ಯೂಡಿ 225 ಬಿಸಿಎ 2000 ದಿನಾಮಕ: 30.03.2002 ರಲ್ಲಿ ನಿರ್ದಿಷ್ಟ ಪಡಿಸಿದ ಮೇಲುಸ್ತರದ (ಕ್ರೀಮಿ 
ಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 
ಅಭ್ಯರ್ಥಿಯಾಗಲಿ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕರಾಗಲಿ / ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1 ನೇ ದರ್ಜೆಯ ಅಥವಾ 
2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೀಣಿ ರೂ.6000-12000/- ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 

ಅಥವಾ 

ಆತನ / ಅಕೆಯ ತಂದೆ ತಾಯಿ/ ಪೋಷಕರು / ಪತ್ನಿ / ಪತಿಯ ಆದಾಯವು ಎರಡು ಲಕ್ಷಮೀರುವುದಿಲ್ಲವೆಂದು; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗದಿಪಡಿಸಿರುವಂತೆ ಆತನ / ಆಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / ಪತಿಯು 
ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ ಹೆಚ್ಚಿನ 


ಕೃಷಿ ಭೂಮಿ ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್‌ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. ಸರ್ಕಾರಿ ಆದೇಶ 


ಸಂಖ್ಯೆ: ಎಸ್‌ಡಬ್ಬ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002ರ ಅನ್ವಯ ಶ್ರೀ / ಶ್ರೀಮತಿ / ಕುಮಾರ್ಲಿ............... ಇವರು 
ಹ ಜಾತಿಗೆ ..................ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ರ್ಯೂಡಿ 225 ಬಿಸಿಎ 2000 ದಿನಾಂಕ: 
30.03.2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ ...................... (2ಎ, 2ಬಿ, 3ಎ, 3ಬಿ)ಕ್ಕೆ ಸೇರಿರುತ್ತಾರೆ. 
ಸ್ಥಳ ; ತಹಶೀಲ್ದಾರ್‌ 
ಧಿನಾಕೆ ೨೪ ಜಜ್ಕೈಪೂಳಟಾರಾ ಚ ತಾಲ್ಲೂಕು 

ಕಛೇರಿಯ ಮೊಹರು 


ಸೂಚನೆ: 1) ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 148 ಬಿಸಿಎ 2015, ದಿನಾಂಕ: 04-06-2015ರಂತೆ ಹಿಂದುಳಿದ ವರ್ಗಗಳ ಪ್ರವರ್ಗ-2ಎ, 2ಬಿ, 3ಎ 
ಮತ್ತು 3ಬಿ ಮೀಸಲಾತಿಗಳಿಗೆ ಅನ್ವಯಿಸುವಂತೆ ಕೆನೆಪದರಕ್ಕೆ ನಿಗದಿಪಡಿಸಿರುವ ಅಭ್ಯರ್ಥಿಯ ಮತ್ತು ಅವರ ತಂದೆ-ತಾಯಿ, ಪೋಷಕರ 
ವಾರ್ಷಿಕ ಒಟ್ಟು ಆದಾಯ ಮಿತಿಯನ್ನು (Gross Annual Income) 8 4.50 ಲಕ್ಷಗಳಿಂದ 8 6.00 ಲಕ್ಷಗಳಿಗೆ ಹೆಚ್ಚಿಸಲಾಗಿದೆ. 
ಆದುದರಿಂದ, ಮೀಸಲಾತಿ ಪ್ರಮಾಣಪತ್ರವನ್ನು ನೀಡುವ ಅಧಿಕೃತ ಅಧಿಕಾರಿಯು ದಿನಾಂಕ: 04-06-2015ರ ಸರ್ಕಾರಿ ಆದೇಶದಲ್ಲಿನ 


ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ನೀಡತಕ್ಕದ್ದು. 


2) ಈ ಮೇಲೆ ಹೇಳಲಾದ ಸರ್ಕಾರಿ ಆದೇಶದಲ್ಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ಸದರಿ ಮೀಸಲಾತಿಗಳನ್ನು ಕ್ಷೇಮು ಮಾಡುವ 


ಅಭ್ಯರ್ಥಿಗಳು ಅದರಂತೆ ಜಾತಿ/ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಮಾಡಿಸಲು ಸೂಚಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೫೩ 





ನಮೂನೆ - 1 
ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 
(ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 


ಇವರಿಗೆ: 

ತಹಶೀಲ್ದಾರರು 

ಜಟ ಬ ಲ ತಾಲ್ಲೂಕು 

ಸುಸು ಯು ಜಿಲ್ಲೆ 

ಮಾನ್ಕರೆ, 

ಶಿಕ ಸ ಶೀತ ಮಿಯಾಮಿ ಎಂಬುವವರ ಮಗ / ಮಗಳು / ಪತಿ / ಪತ್ನಿ 


PO ಆದ ನಾನು ಮೇಲುಸ್ತರದಲ್ಲಿ (€r೩amy Layer) ಬರುವುದಿಲ್ಲವೆಂದು ನೇರ 
ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು 


ಒದಗಿಸುತ್ತಾ ಕೋರುತ್ತೇನೆ. 


I; ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ 
2. ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ 
ತಾಲ್ಲೂಕು : 
ಜಿಲ್ಲೆ 
3 ಅಭ್ಯರ್ಥಿಯು ಹುಟ್ಟಿದ ದಿನಾ೦ಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ 
4. ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ ಪತಿಯ/ಪತ್ನಿಯ ಹೆಸರು ಮತ್ತು ಉದ್ಯೋಗ 


(ಉದ್ಯೋಗವು ಸರ್ಕಾರಿ/ಅರೆ ಸರ್ಕಾರಿ/ಸಾರ್ವಜನಿಕ ಉದ್ಯಮ /ಖಾಸಗಿ) 
5. ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 


(ಸ್ಪಷ್ಟವಾಗಿ ನಮೂದಿಸುವುದು) 


6. ಅಭ್ಯರ್ಥಿಯ ಖಾಯಂ ವಿಳಾಸ 
7, ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 
ಪೌಢ 
8 ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 


ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ: 
1) ವೇತನ ಶ್ರೇಣಿ 
2) ಜಮೀನಿನ ವಿವರ 


3) ಇತರ ಮೂಲಗಳು 


೨೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 





9. ಆದಾಯ ತೆರಿಗೆ ಪಾವತಿದಾರರೇ? 
10. ಸಂಪತ್ತು ತೆರಿಗೆ ಪಾವತಿದಾರರೇ? 
11. ಮಾರಾಟ ತೆರಿಗೆ ಪಾವತಿದಾರರೇ? 


ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ಮತ್ತು 
ಘೋಷಿಸುತ್ತೇನೆ. 


ಸ್ಥ ಛ; ತಮ್ಮ ವಿಧೇಯ 
ದಿನಾಂಕ: (ಅಭ್ಯರ್ಥಿಯ ಸಹಿ) 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ, ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ ವಿಚಾರಣೆಗೆ 


ಬದ್ಧನಾಗುರುತ್ತೇನೆ 
ಸ್ಥಳ: ತಂದೆ/ತಾಯಿ/ಹೋಷಕರ ಸಹಿ 
ದಿನಾಂಕ: (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 


(ಹೆಂಡತಿ/ಗ೦ಡ/ಇವರ ಸಹಿ) 


ಸಳೀಯ ಇಬರು ಸಾಕಿದಾರರು 
ಬ ಉ 


ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ/ಪೋಷಕರು/ಪತಿ/ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕಿದಾರರ ಸಹಿ 1) 
[0 
(ಪೂರ್ಣ ವಿಳಾಸದೊಂದಿಗೆ) 2) 


ಪರಿಶೀಲನಾ ಪ್ರಮಾಣ ಪತ್ರ 


1 “ಶ್ರೀ/ಶ್ರೀಮತಿ ಹಬಾ ಎಂಬುವವರ ಮಗ/ ಮಗಳು/ ಪತಿ/ ಪತ್ನಿ 
ಶ್ರೀ/ಶ್ರೀಮತಿ ಸುವಾಾಥಿ: ಸಷ ವ ಜಾಮ ಜತ ಎಂಬುವವರು ಕರ್ನಾಟಕ ರಾಜ್ಯದ............................ ಜಿಲ್ಲೆಯ ವಿಭಾಗ 6್ಮಿಟ್ಟಿ೯ಿಷಿ 


ಗ್ರಾಮ/ಪಟ್ಟಣ/ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್‌ ಮೆರಿಟ್‌ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 


2...ಶ್ರಿಳಶ್ರೀಮತಿಕುಮಾಠಿ,೮ 222 ಇವರ ತಂದೆ/ತಾಯಿ/ಹೋಷಕರು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಬ್ಯೂಡಿ 251 ಬಿಸಿಎ 94, 


ಬೆಂಗಳೂರು, ದಿನಾಂಕ: 31.01.1995 ರನ್ವಯ ಜನರಲ್‌ ಮೆರಿಟ್‌ ವರ್ಗದ ಮೇಲುಸ್ತರದಲ್ಲಿ (Creamy 1.8)0॥) ಬರುವುದಿಲ್ಲವೆಂದು 


ಪ್ರಮಾಣೀಕರಿಸಲಾಗಿದೆ. 

ಸ್ಥಳ : ತಹಶೀಲಾರ್‌ 

€ ಬ 
ದಿನಾಂಕ: ತಾಲ್ಲೂಕು 


ಕಛೇರಿಯ ಮೊಹರು 


ಸೂಚನೆ-1 : ಇದರಲ್ಲಿ ಉಪಯೋಗಿಸಲಾದ "ಸಾಮಾನ್ಯ ನಿವಾಸಿ' ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ 
ಅನುಚ್ಛೇದದಲ್ಲಿನ ಅರ್ಥವನ್ನು ಹೊಂದಿರುತ್ತದೆ. 

ಸೂಚನೆ-2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಬ್ಯೂಡಿ 251 ಬಿಸಿಎ 94, 
ಬೆಂಗಳೂರು, ದಿನಾಂಕ: 31.01.1995 ರನ್ವಯ ಮೇಲುಸ್ತರ (Creamy Layer) ದವರನ್ನು ಗುರುತಿಸಲು 
ನಿಗದಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ೨೩೫೫ 





ನಮೂನೆ - 2 
ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಸ ಬ ೊೊೊ ಂಂಂೂಂೌೊ “ , ೌೋ ಕ ಅ ಸರ ಜೆ ರವರ ಮಗ/ ಮಗಳು/ ಪತಿ/ ಪತ್ನಿ/ 
ಶ್ರೀ/ಶ್ರೀಮತಿ/ಕುಮಾರಿ ...... ರರ ಚಲ ಸು ತಾಲ್ಲೂಕು. ಇ. ಸಮಯಾ ಹಬ ತಾಜ & ಗ್ರಾಮದಲ್ಲಿ 
ಸಾಯ ಬೂ ಬಸೂ ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ...........................ತರಗತಿಯವರೆಗೆ.................ಜಿಲ್ಲೆ 
A ತಾಲ್ಲೂಕು ............ಪಟ್ಟಣ .............ಶಾಲೆಯಲ್ಲಿ ವ್ಯಾಸಂಗ ಮಾಡಿ ............ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ 


ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ 
ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ 
ಹೊರತಾದ ಪ್ರದೇಶದಲ್ಲಿತ್ತು. 


ಮೇಲು ರುಜು ಸಹಿ 

ಕೇತ್ರ ಶಿಕಣ ಅಧಿಕಾರಿ ಮುಖ್ಲೋಪಾಧ್ನ್ಯಾಯರ ಸಹಿ 
ಎದ “ಬ ಠಿ ಠಿ 
ಕಛೇರಿಯ ಮೊಹರು ಮತ್ತು ಸಂಸ್ಥೆಯ ಮೊಹರು 
ಸ್ಥಳ 

[a) 

ದಿನಾಂಕ : 


ಸರ್ಕಾರದ ಸುತ್ತೋಲೆ ಸಂಖ್ಯೆ:ಸಿಆಸುಇ 44 ಸೆನೆನಿ 2001 ದಿನಾಂಕ: 27.07.2001 
ನಮೂನೆ - 3 


ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 


ಶ್ರೀ/ಶ್ರೀಮತಿ ದಹಿಸುವ ನಮೂದಿನ ಎಂಬುವವರ ಮಗ/ ಮಗಳು/ ಪತಿ/ ಪತ್ನಿ/ 
ಶ್ರತ್ರೀಮತಿ/ಸುಮಾಡಿ' ಯರ ಜಲಯ ಚಾಳ ತುಸ ಸಾಂ ತಾಲ್ಲೂಕು ............... ಗ್ರಾಮದಲ್ಲಿ ಸುಸು 
ವಾಸವಾಗಿರುವ ಇವರು : ಇವರ ಕುಟುಂಬದವರ ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು... ಯೋಜನೆಗಾಗಿ 
ರ್‌ ಇಸವಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ:- 


(ಅ) * * ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಥದಷ್ಟು 
(ಆ) * * ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ: ಯೋಜನೆಯಿಂದ ತಾವು ವಾಸಿಸುವ ಮನೆ : 
(ಇ) * * ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 


(ಈ) * * ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 


ಸ್ಥಳ : ತಹಶೀಲ್ದಾರ್‌ 

€ ಬ 

ದಿನಾಂಕ: ತಾಲ್ಲೂಕು 
ಕಛೇರಿಯ ಮೊಹರು 


(* * ಅನ್ವಯವಾಗುವ ಐಟ೦ನ್ನು ಮಾತ್ರ ಪ್ರಮಾಣ ಪತ್ರದಲ್ಲಿ ನಮೂದಿಸತಕ್ಕದ್ದು) 


ಮಾದ 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 


ಶ್ರಿಮತಿ ಸ ಹ ರವರ ಮಗ/ಮಗಳು /ಪತಿ/ಪತ್ನಿ/ಶ್ರೀಮತಿ/ಕುಮಾರಿ ................ ಟಟ ಜಿಲ್ಲೆ 
ss ತಾಲ್ಲೂಕು .....................ಎಗ್ರಾಮದಲ್ಲಿ ವಾಸವಾಗಿರುವ ಇವರು..........ನೇ ತರಗತಿಯಿಂದ .........ನೇ ತರಗತಿಯವರೆಗೆ 
ಸಾಬನ ಶೈಕ್ಷಣಿಕ ವರ್ಷದಿಂದ.................ಶೈಕ್ಷಣಿಕ ವರ್ಷದವರೆಗೆ...................ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು 
ಪ್ರಮಾಣಿಕರಿಸಲಾಗಿದೆ. 

ಸ್ಗಳ; 

[a] 


ದಿನಾಂಕ: ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೨೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೯, ೨೦೧೫ ಭಾಗ ೫ 














ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 115 ಸೆನೆನಿ 2005, ದಿನಾಂಕ: 19.11.2005 


CERTIFICATE FOR THE PERSONS WITH DISABILITIES 
Tihis:is:to;certify-that: 911/೨1: ಗ ಸಜ ಸಬೆ Ad a eee en Le eS ed son 


ಆ ಯ ಸಂಸ x Se ಪೊ ಲಲ ಚಚ ಲ ES AT ಲ ಲ ಲೌ" deeds 


ಬೋ ಲ ss se de old, male / female, Registration ಗಲ... ೨೬೨೩೬೬೨೬೩೩೩ is acase 
Of AL ಹಯ He / She is physically disabled/visual disabled/speech 
& hearing disabled and has ................e eee VS OE ಸಂತಾ ಸೊಡಾ ಚಾಚಿತು percent) 


permanent (physical impairment visual impairment speech & hearing impairment) in 


relation ೦ his/ her ........... cee 


Note : 
1. This condition is progressive/non-progressivel/likely to improve/not likely to improve. * 
2. Re-assessment is not recommended/is recommended after a period of ..................... months/years. * 
೫ Strike out which is not applicable 
(Recent Attested 


Photograph showing 
the disability 


affixed here) 


Sd/- Sd/- Sd/- 
(Doctor) (Doctor) (Doctor) 
(Seal) (Seal) (Seal) 


Countersigned by the 
Medical Superintendent CMO/Head 
of Hospital (with seal) 
Signature / Thumb impression 
of the disabled person 


ಅನುಬಂಧ-ಎ. 
ಅರ್ಹತಾ ಪ್ರಮಾಣ ಪತ್ರ 
(ಅನುಚ್ಛೇದ 371(ಜೆ) ಮೇರೆಗೆ) 
(3)(3)ನೇ ನಿಯಮ ನೋಡಿ) 


(ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
(ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು 2013) 
ಶ್ರೀ/ಶ್ರೀಮತಿ ವದು 


ರವರ ಮಗ/ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ ಜಿಲ್ಲೆಯ ತಾಲ್ಲೂಕಿನ 


_______ಗ್ರಾಮ/ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 


ಸ್ಥಳ ಹೆಸರು 
ದಿನಾಂಕ ಅಸಿಸ್ಟೆಂಟ್‌ ಕಮೀಷನರ್‌ 
೨. ಉಪ ವಿಭಾಗ 
ಗೆಲ್ಲ: 
PR-176 
50- 500 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


